639 


AK Bhat 


ಗಗನ ಚುಕ್ಕಿ 
( ಕವನ ಸಂಕಲನ) 


ಎಸ್ . ವಿ. ಪರಮೇಶ್ವರಭಟ್ಟ 


ಪ್ರಕಾಶಕರು : 
ಎಚ್ . ಎಸ್ . ದೊರೆಸ್ವಾಮಿ , ಬಿ . ಎಸ್ ಸಿ., 

ಮಿತ್ರ ಸಂಘ , 
ಬೆಂಗಳೂರು ನಗರ . 


ಮೊದಲ ಮುದ್ರಣ: ೧೯೪೬ 


( ಎಲ್ಲ ಹಕ್ಕುಗಳನ್ನೂ ಕಾದಿರಿಸಿದೆ) 


ಅಚ್ಚು ಮಾಡಿದವರು: 

ಆರ್ ಎನ್ . ಹಬ್ಬು , 
ಉಷಾ ಪ್ರೆಸ್ , ನೀಲಗಿರಿ ರೋಡ್, 

ಮೈಸೂರು 


ಅ ರಿ ಕೆ 


* ಗಗನ ಚುಕ್ಕಿ ' ನನ್ನ ಎರಡನೆಯ ಕವನ ಸಂಕಲನ, ನಾಲ್ಕನೆಯ 
ಪದ್ಯ ಪುಸ್ತಕ. ೧೯೪೦ ರಲ್ಲಿ ಪ್ರಕಟವಾದ ' ರಾಗಿಣಿ ಯಲ್ಲಿ ಸೇರಿಸಲಾಗದೆ 
ಉಳಿಸಿಕೊಂಡಿದ್ದ ಆರೇಳು ಕವನಗಳನ್ನೂ ಅಲ್ಲಿಂದೀಚೆಗೆ ಬರೆದ ಹಲಕೆಲವು 
ಕವನಗಳನ್ನೂ ಸೇರಿಸಿ ಒಟ್ಟು ನಲವತ್ತು ನಾಲ್ಕು , ಸಣ್ಣ ದೊಡ್ಡ ಕವನಗಳ 
ಒಂದು ಸಂಕಲನವಾಗಿ " ಗಗನ ಚುಕ್ಕಿ ' ಯನ್ನು ಇದೀಗ ಪ್ರಕಟಿಸುತ್ತಿದೇನೆ. 
ಸಹೃದಯರೂ ರಸಿಕರೂ ಕಲಾಭಿಜ್ಞರೂ ಆದ ಕನ್ನಡಿಗರು ಈ ಸಂಕಲನ 
ವನ್ನೂ ಅದರ ಸಂತೋಷಗಳಿಂದ ಬರಮಾಡಿಕೊಳ್ಳುವರೆಂದು ನಂಬಿದೇನೆ. 

* ಗಗನ ಚುಕ್ಕಿ ' ಯ ಎಲ್ಲ ಕೃತಿಗಳನ್ನೂ ಮೊದಲಿನಿಂದ ಕೊನೆಯ 
ವರೆಗೆ ಕ್ರಮವಾಗಿ ಓದುವ ಸಹಾನುಭೂತಿಯುಳ್ಳ ಸಹೃದಯರಿಗೆ ಈ ಕೃತಿ 
ಗಳನ್ನು ರಚಿಸಿದ ಕವಿಯ ಮನೋಧರ್ಮ ಎಂತಹದು ಎನ್ನು ವುದರ ಅರಿ 
ನಾಗದೆ ಇರದು. ಇಲ್ಲಿ ಕುರಿತ ಕಾವ್ಯ ವಸ್ತುಗಳಾಗಲಿ, ಅವುಗಳ ನಿರೂಪಣೆಯ 
ರೀತಿಯಾಗಲಿ, ಆ ರೀತಿಯಲ್ಲಿತೋರಿಬರುವ ವ್ಯಂಗ್ಯಾರ್ಥವಾಗಲಿ, ರಸಭಾವ 
ಗಳಾಗಲಿ, ಉಕ್ತಿವೈಚಿತ್ರ ಶಬ್ದ ಪ್ರಯೋಗಗಳಾಗಲಿ ಒಂದು ವಿಶಿಷ್ಟವಾದ 
ವ್ಯಕ್ತಿ ಸ್ವಭಾವವನ್ನೂ ಕವಿ ಮನೋಧರ್ಮವನ್ನೂ ಸೂಚಿಸುತ್ತದೆ ಎನ್ನುವುದು 
ಒಂದು ಓದಿಗೇ ಹೊಳೆಯುತ್ತದೆ. 

ಆ ಮನೋಧರ್ಮದ ಒಂದು ಲಕ್ಷಣ ಅದರ ಸಾತ್ವಿಕತೆ, ರಾಜಿಕ, 
ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತೀವ್ರವಾಗಿ ವಿಪರೀತ 
ಸುಧಾರಣೆಗಳಾಗಬೇಕೆಂದು ಕೂಗಿಡುವ ಉಗ್ರಪಂಥಿಗಳ ವೀರ ಪುರೋಗಾಮಿ 
ತತ್ವದ ಪ್ರತಿಪಾದನೆ ಈ ಮನೋಧರ್ಮಕ್ಕೆ ಬಹುದೂರ, ದಾಸ್ಯ , ದಾರಿದ್ರ , 
ಅಜ್ಞಾನಗಳಿಂದಾಗುವ ತುಮುಲ ವಿಪ್ಲವದ ಆರ್ತನಾದದ ಹುಯ್ಯಲುಕೂಡ 
ಈ ಹೃದಯಪರಿಪಾಕಕ್ಕೆ ಬಾಹಿರ. ನಾಡಿನ ಮಕ್ಕಳನ್ನು ಬಡಿದು ಹೊಡೆ 
ದೆಬ್ಬಿ ಸುವ ರಣ ಕಹಳೆಯ ಆಘೋಷವೂ ಈ ಚೇತನಕ್ಕೆ ಹೊರತು. ಇಲ್ಲಿ 
ಕಾಣುವ ಮನೋಧರ್ಮ - ನಾವ ವಿಷಯದಲ್ಲಿಯಾಗಲಿ ಉದ್ಯೋಗ ಆಕ್ರೋಶ 


iv 


ಗಳಿಗೆ ಎಡೆಗೊಡದ ಸಮಾಧಾನ ಬುದ್ದಿಗೆ ಸಮೀಪವರ್ತಿ, ಆರ್ಷೇಯ 
ವಾದುದರಲ್ಲಿಯೂ ಆರ್ಯರಾದವರಲ್ಲಿಯೂ ಗೌರವ ವಿಶ್ವಾಸಗಳನ್ನು ಪ್ರಕಟ 
ಪಡಿಸುವ ಶರಣಾಗತಿ ಈ ಚೇತನಕ್ಕೆ ಆಪ್ತವಾದುದು. ನೋವಾಗಲಿ ನಲಿ 
ನಾಗಲಿ ಪರಮಾತ್ಮನ ಕೃಪೆಯೆನ್ನುವ ಸಹನ ಶೀಲ ಈ ಹೃದಯಕ್ಕೆ ಅತಿ 
ಪ್ರಿಯವಾದುದು. ಅಂತೆಯೆ ಈ ಕೃತಿಗಳಲ್ಲಿ ಕ್ರಾಂತಿ, ಕೋಶ, ಕೈಬೆ 
, 
ಉದ್ವೇಗ, ಉಸರೋಧಗಳನ್ನು ಉಳಿದು ಶಾಂತಿ, ತೋಷ, ನಲಿವು, ಸಮಾ 
ಧಾನ, ಒಲವುಗಳ ದಾರಿಯಲ್ಲಿ ಈ ಕವಿಮನೋಧರ್ಮ ಅಡಿಯಿಡುತಿರು 
ವುದು ಕಾಣಬರುತ್ತದೆ. ಎಲ್ಲಿಯೂ ಅತಿ ಗೆ ಹೋಗದೆ ನಿಧಾನವಾಗಿ ಆದರೆ 
ನಿಸ್ಸಂಶಯವಾಗಿ ಬೆಳವಣಿಗೆಯನ್ನ ಏಳಿಗೆಯನ್ನೂ ಸಾಧಿಸುವ ಮಂದ 
ಗಾಮಿಯ ಮಧುರ ಮನೋಭಾವದ ಆವರಣದಲ್ಲಿ ಈ ಕೃತಿಗಳು ನಿರ್ಮಾಣ 
ಗೊಂಡಿವೆ . ಒಂದು ಮಾತಿನಲ್ಲಿ ಸೌವರ್ಣಮಧ್ಯ ಸ್ಥಿತಿಯ ಕವಿ ಮನೋಧರ್ಮ 
ಈ ಕೃತಿಗಳಲ್ಲಿ ಕಂಡುಬರುತ್ತದೆ ಎನ್ನಬಹುದು. ಗಗನ ಚುಕ್ಕಿ ' ಯ ಕೃತಿ 
ಗಳನ್ನು ಸಹೃದಯರು ಈ ಒಂದು ಮನೋಧರ್ಮದ ತನಿಖೆಳಗಿನಲ್ಲಿ ನೋಡು 
ವುದು ಸಾಧುವೆಂದು ಸವಿನಯದಿಂದ ಸೂಚಿಸುತ್ತೇನೆ. 


ಸುತ್ತಣ ಪ್ರಕೃತಿಯ ವಿಚಿತ್ರಗಳನ್ನೂ ನೆರೆ ಹೊರೆಯ ಜನಜೀವನದ 
ವ್ಯಾಪಾರಗಳನ್ನೂ ಕಂಡು, ಕೇಳಿದಾಗ ಅವುಗಳಲ್ಲಿ ನನಗೆ ಯಾವುದು ರಮ್ಯ 
ವಾಗಿ , ದಿವ್ಯವಾಗಿ, ಭವ್ಯವಾಗಿ ತೋರಿಬಂದಿತೋ ಅಂತಹವುಗಳನ್ನು ಮಾತ್ರ 
ಗುರುತಿಸಿ ಅನುಭವಿಸಿ ಆನಂದವಿವಶನಾಗಿ ನಲಿದಿದೇನೆ. ಆ ಅನುಭವ ಆ 
ಆನಂದಗಳನ್ನು ಶಬ್ದಾರ್ಥಗಳಿಂದೊಡಗೂಡಿದ ಲಯಗತಿಗಳನ್ನು ೬ ಹಿತಮಿತ 
ಮಧುರ ಪದಬಂಧಗಳ ಕೃತಿಯಾಗಿ ಹೊರಗೆಡಹಲು ಯತ್ನಿಸಿದ್ದೇನೆ. ಈ 
ಯತ್ನ ದಲ್ಲಿಯೂ ಆದಷ್ಟು ರಮ್ಯತೆಯನ್ನೂ ದಿವ್ಯ ತೆ ಭವ್ಯ ತೆಗಳನ್ನೂ ಗ್ರಹಿಸಿ 
ಸಂಗ್ರಹಿಸಿದ್ದೇನೆ. ಇಷ್ಟಾದರೂ ನನ್ನ ಅನುಭವಾನಂದದಲ್ಲಿ ಮೊದಲಿಗೆತೋರಿದ 
ಎಲ್ಲ ಪೂರ್ಣವಿವರಗಳೂ ಈ ಕೃತಿಗಳಲ್ಲಿ ಬಂದಿವೆ ಎಂದು ಹೇಳಲಾಗದು. ಅಲ್ಲಿ 
ಒಂದು ಭಾವ, ಇಲ್ಲಿ ಒಂದು ಬಣ್ಣ , ಇನ್ನೊಂದು ಕಡೆ ಒಂದು ಮಿಂಚು, ಒಂದು 
ನಯ , ಒಂದು ವಿಲಾಸ ಕಾಣೆಯಾಗಿದೆ; ಕೈ ಬಿಟ್ಟು ಹೋಗಿದೆ. ಈ ಕೃತಿಗಳನ್ನು 
ವಾಚಕರು ಸ ಹ ನೆ ಸಹಾನುಭೂತಿಗಳಿಂದ ದದೆ ಹೋದರೆ ಇವುಗಳಲ್ಲಿ 


ಕಾಣಬರುವ ಅಲ್ಪ ಸ್ವಲ್ಪ ರಮಣೀಯತೆ ಭವ್ಯತೆಗಳೂ ಹೊಳೆಯದೆಹೋಗ 
. 
ಬಹುದು. 

ಈ ಕೃತಿಗಳಲ್ಲಿ ಕಾಣಿಸಿರುವ ಸಂಗತಿಗಳನ್ನೂ ಭಾವನೆಗಳನ್ನೂ ನಾನು 
ಮೊಟ್ಟಮೊದಲಿಗೆ ಅನುಭವಿಸಿದಾಗ ನನಗೆ ಅಮಿತವಾದ ಆನಂದವಾಯಿತು. 
ಅದೇ ಅನುಭವ ಕೃತಿಯಾಗಿ ಹೊಮ್ಮಿದಾಗ ಮತ್ತೆ ನಾನು ಆನಂದದಲ್ಲಿ 
ಏವಶನಾದೆ. ಇಂತಹ ಆನಂದವನ್ನು ನನಗೆ ತಂದು ಕೊಟ್ಟ ಆ ಒಂದೆರಡು 
ಘಳಿಗೆಗಳೆ ಆ ರಸನಿಮಿಷಗಳೆ - ನನ್ನ ಜೀವನದಲ್ಲಿನ ಅಮೃತ ಘಳಿಗೆಗಳು 
ಎಂದು ನಾನು ತಿಳಿದುಕೊಂಡಿದ್ದೇನೆ. ಈ ಕೃತಿಗಳ ವಾಚನದಿಂದ ಒಮ್ಮೆ 
ಯಾದರೂ ವಾಚಕರಿಗೆ ಆ ಆನಂದಾನುಭವವಾದರೆ ನಿಜವಾಗಿಯೂ ನಾನು 
ಕೃತಾರ್ಥನಾಗುತ್ತೇನೆ. 

ಈ ಕೃತಿಯ ಪ್ರ ಕ ಟ ಣೆ ಯಲ್ಲಿ ನನ್ನ ಮಿತ್ರರಾದ ಶ್ರೀಮಾನ್ 
ಆರ್ . ಎನ್ , ಹಬ್ಬು ಅವರೂ ಶ್ರೀಮಾನ್ ಹೆಚ್ . ಎಸ್ . ದೊರೆಸ್ವಾಮಿ 
ಅವರೂ ನನಗೆ ತುಂಬ ಉಪಕಾರ ಮಾಡಿದ್ದಾರೆ. ಪುಸ್ತಕ ಪ್ರಕಟವಾಗಿ 
ಕನ್ನಡಿಗರ ಕೈ ಸೇರುತ್ತಿರುವ ಈ ಸಂತೋಷದ ಸಮಯದಲ್ಲಿ ಈ ಇಬ್ಬರು 
ಸನ್ನಿ ತ್ರರಿಗೂ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ಕೈ ಮುಗಿಯುತ್ತೇನೆ. 


ಜೂನ್ ೧೭ , ೧೯೪೬ 


ಶಿವಮೊಗ್ಗ 


ಎಸ್ . ವಿ. ಪರಮೇಶ್ವರಭಟ್ಟ 


ಪರಿವಿಡಿ 


Cದ೧ನ56 


೨ ಒಲವು| 
೩ ನೀನು - ನಾನು 
೪ ಪ್ರೇಮದ ಅಂತರ್ದೃಷ್ಟಿ 
೫ ಮೈಸೂರಿನಲ್ಲಿ ಒಂದು ಸಂಜೆ 
೬ ತುಂಗೆಗೆ 
೭ ಸುರಹೊನ್ನೆ 
೮ ಬೈಗು ಭೈರವಿ 
೯ ಮುತ್ತುಗದ ಮರ 
೧೦ ಚೆಂಗುಲಾಬಿಗೆ. 
೧೧ ಫಾಲ್ಕು ಣದಕೊನೆಯ ರಾತ್ರಿ 
೧೨ ಹೇಮಂತ 
೧೩ ಬೇಸಗೆಯಲ್ಲಿ ತುಂಗಾದರ್ಶನ 
೧೪ ಜೇಷ್ಠ ದಲ್ಲಿ 
೧೫ ಕವಿಗೆ. 
೧೬ ಜಗನೆ ಹೊತ್ತಗೆಯಾಗೆ 
೧೭ ಒಂದು ಮಾತು 
೧೮ ಬೇಟಿ 
೧೯ ಅಮೇರಿಕದ ವೈಮಾನಿಕನಿಗೆ 
೨೦ ಅಮರವಾಣಿ 
೨೧ ಅಣ್ಣ ತಮ್ಮನಿಗೆ ಬರೆದ ಓಲೆ 
೨೨ ನೆನೆಯದಿರು 


… 


viii 


* 


ಈ 


೩ 


lb 


೨೩ ಬ್ರಾಹ್ಮಣನಿಗೆ 
೨೪ ಒಸಗೆ 
೨೫ ಭಟ್ಕಳ 
೨೬ ವಿಶ್ವವಿದ್ಯಾನಿಲಯದ ರಜತ ಮಹೋತ್ಸವ 
೨೭ ವೇದವ್ಯಾ ಸನಿಗೆ 
೨೮ ಮಹಾಭಿನಿಷ್ಮ ಣ 
೨೯ ವಿಜ್ಞಾನಿಗೆ : 
೩೦ ಮಹಾತ್ಮ ಗಾಂಧಿಗೆ 
೩೧ ಶ್ರೀನಿವಾಸರ ಮಲಾರವನ್ನು ಓದಿ 
೩೨ ಭಾರತದ ವಿದ್ಯಾರ್ಥಿಗೆ 
೩೩ ವೆಂಕಟಾಚಾರ್ಯರಿಗೆ 
೩೪ ರಾವ್ ಬಹದ್ದೂರ್ ಆರ್ . ನರಸಿಂಹಾಚಾರರಿಗೆ 
೩೫ “ ಶ್ರೀ ” ಯವರಿಗೆ ಬಾಷ್ಪಾಂಜಲಿ 
೩೬ ಕಲ್ಪನಾ ವಿಲಾಸ 
೩೭ ಪೂಜೆ 
೩೮ ರಾಜರಾಜೇಶ್ವರಿಗೆ 
೩೯ ವಿಶ್ವ ಮಾಯೆ 
೪೦ ನಿನ್ನ ನನ್ನ ಆನಂದ 
೪೧ ಬೇಡಿಕೆ 


0 


0 


೫೨ 


೪೩ ಭರವಸೆ 
೪೪ ಗಗನಚುಕ್ಕಿ 


ವನವನವನಲೆದಲೆದು ಹಲವು ಹೂಗಳ ತಿರಿದು 
- ಮಾಲೆಗಟ್ಟುವ ರಸಿಕ ಹೂವಡಿಗನಂತೆ ; 
ಹೂವುಹೂವಿಗೆ ಹಾರಿ ಮಕರಂದವನು ಹೀರಿ 

ಇನಿದಾದ ಮಧುವೀವ ಹೆಜೇನಿನಂತೆ ; 
ಜಗದ ಜೀವರ ಚರಿತದನುಭವ ವಿಶೇಷಗಳ 

ತಾನಾಯು ಜಾಣೆಯಲಿ ಸವಿನುಡಿಯೊಳಿರಿಸಿ ; 
ಲೋಕಕೀವನು ಕವಿಯು ತನ್ನ ಮರ ಕಾವ್ಯವನು 

ತಾ ನಲಿದ ಆನಂದದಾಕೃತಿಯ ಸಲಿಸಿ. 


ಒಲವು 


ಒಂದು ಮಳೆಯೊಂದು ಬಿಸಿಲೊಂದಾಗಿ ದಿನವೊಂದು 

ಹೊಂದಿಕೊಳುವಂದದಲಿ ಕಾದಿಗೆಯಲಿ; 
ಸವಿಗನಸಿನೊಂದು ನಗೆಗೊಂದು ನಿಡಿದುಸಿರಿನಳು 
ಬೆರೆತೋಲ ವು ಹೊಂದುವುದು ಕಾದಲರಲಿ . 


ನೀನು - ನಾನು 


ಕೆಂಪಿನ ಬಣ್ಣದ ಹೂವನು ನೋಡಿ 

ನಲಿದಾಡುವೆ ನೀನು. 
ಹಳದಿಯ ಬಣ್ಣದ ಹಣ್ಣೆಲೆ ನೋಡಿ 
ಹನಿಗೂಡುವೆ ನಾನು. 


ಚಿನ್ನ ದ ಸುಂದರ ಕನಸಿಗೆ ಸೋತು 

ಮರುಳಾಗುವೆ ನೀನು. 
ನಿದ್ದೆ ಯನೋಡಿಸಿದರಿವಿಗೆ ಓತು 
ಬೆರಗಾಗುವೆ ನಾನು. 


ಹೂನಗೆಯರಳುವ ಚೆಂದುಟ ಕಂಡು 

ಮುದ್ದಾಡುವೆ ನೀನು. 
ಕಂಬನಿಯುರುಳುವ ಕಣ್ಣನು ಕಂಡು 
ಮೊಗವಿಳುಹುವೆ ನಾನು. 


ಪ್ರೇಮದ ಅಂತರ್ದೃಷ್ಟಿ 
ನಿನ್ನ ಮನದಿಂದುಗುವ ಮಧುರ ಮೋಹನಗಾನ 
- ಕಿಹುದು ಶೃತಿಯಾಗೆನ್ನ ಜೀವಮಾನ. 
ನಿನ್ನ ಗುಣಕಥನವನು ಬಣ್ಣಿಸುವೊಡೆನ್ನೊಳಣಿ 
- ಯಾಗಿಹುದು ರಸನೆಯಲಿ ದಿವ್ಯ ವಾಣಿ. 
ನಿನ್ನ ಕಣ್ಣಿನೊಳಿರುವ ಪ್ರೇಮದಂತರ್ದೃಷ್ಟಿ 
ಗಿಹುದೆನ್ನ ಹೃದಯದಲಿ ಅರ್ಥಸೃಷ್ಟಿ . 


ಮೈಸೂರಿನಲ್ಲಿ ಒಂದು ಸಂಜೆ 
ಕೆರಳುತ್ತಿದೆ ಭೂವಲಯವ 
- ಪಡುಬಾನಿನ ಹುಚ್ಚು ; 
ಹೋಲುತ್ತಿದೆ ಲಯಕಾಲವ 

ಕಡುಕತ್ತಲ ಕೆಚ್ಚು, 
ಗಿರಿ ನೀಲಿಯ ಬಾನ್ನಿಲಿಯ 

ನುಂಗುತಲಿಹುದಿರುಳು ; 
ಬಿರುಗಾಳಿಗೆ ತಲೆಗೆದರಿಹ 

ಚೆಂಡಿಯ ಮುಂಗುರಳು 
ಚಲಿಸುವುದೆನೆ, ಕರಿನೆರಳಿನ ಕೊನೆ 

ಕವಿಯುತಲಿದೆ ತಿರೆಗೆ, 
ಕಾಳಿನ ನಿಶಿಯ್ದೆ ತರುತಿರೆ 

ಚಾಮುಂಡಿಯ ಗಿರಿಗೆ. 
ನಗರದ ಕಿರಿ ದೀಪದ ಸಿರಿ 

ನಡುಗುತಲಿಹುದಳುಕಿ. 
ವಿದ್ಯುನ್ಮದವಡಗಿದೆ ತನು 
- ದಾ ಘಾತಕೆ ಸಿಲುಕಿ. 


ಎಂದಿಗೆ ಗಗನಾಂಗಣ ಮಣಿ 
- ಚಂದಿರ ಮೇಲೇರಿ 
ಸೊಬಗಿನ ಸೋದೆಸೂಸುತಿದೆ. .. 

ಗಾನಂದವ ಬೀರಿ 
ಅಡಗಿಸುವನೋ ಉಡುಗಿಸುವನೋ 
ಕಾದಿರುಳನು ತುಳಿದು ! 


ಇನ್ನೆಂದಿಗೆ ಈ ಕಾಳಿಕೆ 

ತೋಲಗುವುದೋ ಅಳಿದು 
ಎನ್ನು ತಲೆದೆ ಕಾ ತರಿಸಿದೆ 

ಬಗೆಗಾಗಿದೆ ಭ್ರಾಂತಿ. 
ಚಂದ್ರೋದಯದಲ್ಲಿಯವರ 
ನಿನ್ನೆಲ್ಲಿಯ ಶಾಂತಿ, 


ತುಂಗೆಗೆ 


ಮೆಲ್ಲ ನಿಯ ಮಾತೇನೋ ! ಬಿಳಿನೊರೆಯ ನಗೆಯೇನೋ ! 
ಬೆರಗು ಬಿಂಕಗಳಿಲ್ಲದಂತೆ ಹರಿಯುವುದೆನಿತು ಹಿತವೊ ! 

ನಡೆ ಸೌಮ್ಯವಾದರೂ ಚಟುವಟಿಕೆ ತೋರಿಹುದು. 
- ಆಳ ಹಿರಿದಾದರೂ ಒಡಲು ಶುಚಿಯಾಗಿಹುದು. 
ಕೋಪವಿಲ್ಲದ ಶಕ್ತಿ ಪಾತ್ರವಿಾರದ ಯುಕ್ತಿ 

ಒಂದಾಗಿ ನಿನ್ನ ಹಿರಿಮೆಗೆ ಅಂತೆ ಹೊಂದಿಕೊಂಡಿಹವು. 
ಓ ತುಂಗೆ ಮಲೆನಾಡ ಗಂಗೆ ನೀ ಹರಿದೋಡು 
ನಂದದಲಿ ಹರಿಸಲಾರೆಯ ಎನ್ನ ಜೀವನದ ತೊರೆಯ . 


ಸುರಹೊನ್ನೆ 
ಗಗನಚುಂಬಿತ ಮಹಾರಣ್ಯ ದುತ್ತುಂಗ ಗಿರಿ 

ಪೀಠದಲಿ ಋಷಿ ಕನೈ ಧ್ಯಾನದ ಸಮಾಧಿಯಲಿ 

ನಿಶ್ಚಿಂತಳಾಗಿರುವೆ ಕೈವಲ್ಯ ಬೋಧಿಯಲಿ. 
ಪಲ್ಲವಿತ ನವವಸಂತದ ಮಧುರ ಮಧುಲಹರಿ 
- ನಿನ್ನ ಮಂಗಳಮಹಾವರ್ತಿಯ ಚಿರಂ ಮಿಸಿಸಿ 

ಸಾಗುತಿಹುದನುದಿನಂ ನಿನ್ನ ಮೌನದ ತಪಸಿ 
ನಾರಾಧನೆಗೆ ಸಂದು, ನಿನ್ನ ಹಿರಿಗನಸಂತೆ 

ತಳಿರ ನೀರಾಜನದಿ ಪಕ್ಷಿಗಳ ಕೂಜನದಿ 

ಮರುತನಾಂದೋಳನದಿ ಪುಷ ಸಂದೋಹಳದಿ 
ಮೆರೆಯುತಿಹುದೂರಂತೆ ಉದಯಾಸ್ತಗಳ ಸಂತೆ. 

ಈಶ್ವರ ಜಗತ್ತಿನ ಸುಚೇತನೋತ್ಸವ ಚೆನ್ನೆ ! 

ಸರ್ವಮಂಗಳೆ ಹೊನ್ನೆ ಸರ್ವಶುಭಸಂಪನ್ನೆ ! 
ನಿನ್ನ ಸಂದರ್ಶನದೆ ನಾನುಮಾನಂದಿಸಿದೆ 
ನಿಂದೆ ರಸಋಷಿಯಾದೆ ಮಧುರತರ ಮಧುವಾದೆ. 


ಬೈಗು ಭೈರವಿ 
ಅಸ್ತಗಿರಿಯೊಳಿನನೆ ಬೇಳೂ 

* ಮಹಾಯಜ್ಞ ನಡೆದಿದೆ ! 
ಸುಡುವ ಮುಗಿಲಿನಿಂಧನವದೆ 

ಅತಿ ಮನೋಜ್ಞವೆನಿಸಿದೆ! 


ಅಹಹ ! ಮೈಮವಿಳೆಯ ದಹಿಸ 

ಲರುಣ ದೀಪ್ತವಾಗಿದೆ! 
ಓಹೋ ! ದಿಗ್ಗಿ ಗಂತದೆಡೆಗೆ | 

ಕಿರಣ ವ್ಯಾಪ್ತವಾಗಿದೆ! 


ಅಗ್ನಿ ಕುಂಡದಂತೆ ಕ್ಷಿತಿಜ 

ಭುಗಿ ಭುಗಿಲೆನೆ ಉರಿದಿದೆ ! 
ನಗ್ನ ವಿಸ್ಸು ಲಿಂಗ ತೇಜ 

ನಿಗಿ ನಿಗಿ ನಿಗಿ ಮೆರೆದಿದೆ! 


ಮುಗಿಲಿನಂಚಿ ನುರಿ ಜಿಲೆ 

ಅದೋ ಧಗಧಗಿಸುತ್ತಿದೆ ! 
ಹಚ್ಚ ಹಸುರು ಬನದ ಮಾಲೆ 

ಬೆಂಕಿಗೆ ಗುರಿಯಾಗಿದೆ ! 


ಸಾಂದ್ರ ರುದ್ರ ತಮೋಧ್ಯಮ 

ವದೊಗಹಗಹಿಸುತ್ತಿದೆ. 
ಪಡುವ ಕೋಡ ಮಹಾಸೊನು 

ದೊಡಲಿಗೆ ಢಗೆ ತಗುಲಿದೆ. 


ಕಾಳಿ ಕರಾಳಿ ಬೈಗು ಭೈರವಿ 

ನಮೋ ನಮೋ ಎನುತಿದೆ. 
ಪ್ರೇತ ವನದ ರುದ್ರ ದೈವ 

ತಾಂಡವ ನಗ್ನವಾಗಿದೆ. 


ಬೆಂದು ಬಿದ್ದ ನದೋ ರವಿ 

ಈ ಗಿರಿಯ ಆಚೆ ಕಡೆಯಲಿ. 
ಧ್ಯಾನ ದಗ್ಗನಾದ ಕವಿ 

ಬೂದಿ ರಾಸಿಯಡಿಯಲಿ. 


ಮುತ್ತುಗದ ಮರ 


ವೃಕ್ಷ ಭೈರವ ಕೆರಳಿ ರಕ್ತದೋಕುಳಿಯಾಡಿ 

- ಕುಂಕುಮ ವಿಲಿಪ್ಪ ತನು ಗಾತ್ರನಾಗಿರುವಂತೆ, 
ಹಸಿದ ದಾವಾನಲಂ ಮರಮರಕೆ ಹಾರಾಡಿ 

ತನ್ನ ಕೆನ್ನಾಲಿಗೆಯ ದೆಸೆದೆಸೆಗೆ ನೀಳಂತೆ, 
ನನ ಕಾಳಿಯೋಲಗಕೆ ಕೆಂಜೊಡರ್ ಮಾಲೆಯಂ 

ಸಿಡಿದೆತ್ತಿ ಪೊತ್ತಿಸಿದ ಕೆಂಪಿನಾರತಿಯವೋಲ್, 
ಸರ್ವ ಸಂಗ ತ್ಯಾಗಿಯಾಗಿ ಕೆಂಗಾವಿಯಂ 

ಸುತ್ತಿ ಉನ್ನತನಾಗಿ ನಿಂತ ಬೈರಾಗಿ ವೋಲ್, 
ತನ್ನ ವಿಲಸತ್ಕಾಂತಿಯುತ್ಕರ್ಷದೊಜೆಯಲಿ 
- ಕಣ್ಣಿರಿವರಮ ವಿಭೂತಿ ಯಾಧಿಕ್ಯದಲಿ 
ರುದ್ರ ರಮಣೀಯವೆನೆ ಹೂತಿಹುದು ಮತ್ತು ಗಂ 
- ರಕ್ತ ಪುಷ್ಪಂ ಮುಡಿಯುತಾಪಾದ ಮಸ್ತಕಂ ! 
ಮೊತ್ತಮೊದಲೆ ತಂದ ಚೈತ್ರಋತು ಹರಿಕಾರ ! 
ನಿನಗೆ ಸುಸ್ವಾಗತಂ ಶಂಕರ ಭಯಂಕರ ! 


ಚೆಂಗುಲಾಬಿ 


ಏನಿದೇನಿದೇನು ಮಾಟ 

ನೋಡಲೆನಿತಿದಚ್ಚರಿ ! 
ಸೊಬಗೆ ಸೂರೆ ಹೋದ ಬೇಟ 

ನೋಡಿದನಿತು ಅಚ್ಚರಿ! 
ಅರುಣ ನೋಡಿದೊಡನೆ ಮೂಡಿ 

ಬಿಮ್ಮನೆ ಬಿರಿದರಳಿಹೆ. 
ಕಿರಣ ಕಾಂತಿಯೊಡನೆ ಕೂಡಿ 

ಕಮ್ಮನೆ ಮಘಮಘಿಸಿದೆ . 


ನೆಲದ ಸಾರ ಸತ್ವ ರಸವೆ 

ಹೂವೋಳರಳಿ ನಿಂದುದೆ. 
ಒಲುಮೆರೆದ ಚೆಲುವೆ ಬಿರಿದ 

ಕೆಂಪು ಕುಸುಮವಾದುದೆ. 


ಕಣ್ಣಿಗಿನಿದು ಮುಟ್ಟಲು ಮೃದು 

ಅಹಹ ಏಂ ಸುವಾಸನೆ. 
ಪುಳಕಗೊಂಡ ಕೆಂಪು ಮೈ 

ಮಂದಹಾಸದಾನನೆ. 


ದುಂಬಿ ಹಾಡಿ ತಾನೆ ಆಡಿ 
* ಒಲಿವುದನೆ ಕಾದಿಹೆ. 
ಮಧುರ ಮಧುವನೋಲಿದು ನೀಡಿ 

ನಲಿವುದನೆ ನೋcತಿ ಹೆ . 


ಶೃಂಗರಾಜ ಸಂಗ ಸುಖಿಯ 
* ನೀನೆ ಧನ್ಯ ಧರೆಯಲಿ 
ಮಧುರ ಹೃದಯ ಹಸನ್ಮುಖಿಯೆ 

ನಿನ್ನ ನೆಂತು ಮರೆಯಲಿ. 


ಫಾಲ್ಗುಣದ ಕೊನೆಯ ರಾತ್ರಿ 


ಶಿಶಿರ ಋತು ವಿಪರ್ಯಯ ಪರ್ವಕಾಲದೊಳಂದಿ 

ನಿರುಳ ದುರ್ದಮನೀಯ ಯಾತನೆಗೆ ರವಿ ಬೆದರಿ 
- ಮೈಗರೆದು ಮರೆಯಾಗೆ ಪಶ್ಚಿಮಾದ್ರಿಯನಡರಿ ; 
ಹಾಡನೋದದೆ ಕವಿ ಮಲಗಿದಂ ಮನಂಗುಂದಿ . 

ಫಾಲ್ಕು ಣದಕೊನೆಯಿರುಳ ನೆಲೆಯನೆಂದಂ ಅರಸಿ 

ಚಾಮುಂಡಿಗಿರಿಯನಿರದಪ್ಪಿ ಕೊಳೆ ಸಡಗರಿಸಿ ; 
ಛಳಿಗೆ ಗಿರಿ ನಡುಗಲಿರುಳುರುಳಿದುದು ತಪ್ಪಲಿಗೆ. 

ಒಡನೆ ಅಸು ಹಾರಿದುದು ಉಳಿದುದು ಕಳೇಬರಂ. 

ಫಾಲ್ಕು ಣದ ಸಾವುಗಂಡಂತೆ ಬಾನಂಬರಂ 
ಮನೆ ಬೀದಿ ಗಿರಿ ಗುಡಿಲು ಬಯಲು ತಪ್ಪಲಿನ ಕೆರೆ 

ಎಲ್ಲಮಂ ಹಿನ ಸಮಾಧಿಯೊಳದ್ದಿ ಸೆಡೆತ ತಿರೆ 

ಹನಿಗೂಡಿ ಚಿಂತಿಸಿರೆ ; ಫಾಲ್ಗುಣ ಕಳೇಬರಕೆ 
ರವಿ ಬಂದು ಮಾಡಿದಂ ಚರಮ ಸಂಸ್ಕಾರವಂ. 
ಕವಿ ನಿಂದು ಹಾಡಿದಂ ಚ ರನು ಸುಶೋಕಮಂ. 


ಹೇಮಂತ 


ಹೇಮಂತ ಋತುರಾಜನಿಳೆಗೆ ಬಂದಿಳಿವಂದು 

ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ. 
ದುಂಬಿಗಳ ದನಿಯಿಲ್ಲ ಹಕ್ಕಿಗಳ ಹಾಡಿಲ್ಲ 

ಕುಸುಮ ಗಂಧವ ತರುವ ಮರುತನಿಲ್ಲ. 


ಚೆಂಗುಡಿಯ ಸಿಂಗರದ ವರ ವರೂಥಗಳೆನಿಸಿ 

ಮೆರೆವ ಮರಗಿಡ ಬಳ್ಳಿ ಬರಿದೆ ಮೊಗವಿಳುಹಿ 
ಮೌನದಲಿ ಮೈದೆಗೆದು ಮನಮುರಿದು ನಿಂದಿಹವು 

ಭಾಗ್ಯ ಹೀನರವೋಲುದೀನರೆಂದೆನಿಸಿ. 


ಮಂಜು ಮುಸುಕನು ಹೊದ್ದು ಹೊಲಗದ್ದೆ ಗಳು ಮಲಗಿ 
- ಸುಯ್ಲರ ಸೂಸುತಿವೆ ನಿನ್ನ ಹಳಿದು 
ಮೆಲ್ಲ ಮೆಲ್ಲನೆ ಸರಿದು ಮೊಗದ ಜವನಿಕೆಯೆಳೆದು 

- ತುಂಗೆ ತೊರೆ ಹರಿಯುತಿದೆ ನಡುಗಿ ಮೈ ನೆನೆದು. 


ಹಣ್ಣೆಲೆಗಳುದುರುತಿಹ ಬರಲು ಮರಗಳ ನೇರಿ 

ಕಣ್ಣೀರು ಸುರಿಸುತಿದೆ ಕಾನನದ ಹಕ್ಕಿ . 
ತಣ್ಣನೆಯ ಗಾಳಿಯಲಿ ಹಿಮದೊಂದು ಸೋನೆಯಲಿ 

ಮಿಣ್ಣನಿಗೆ ಮಾನವನ ಜೀವ ಸೆರೆ ಸಿಕ್ಕಿ . 


ಎತ್ತಲುಂ ಬಿಳಿಮಂಜು ಎತ್ತಲುಂ ಹಿಮಗಾಳಿ 

ಎತ್ತಲುಂ ನಡುಗುತಿಹ ನೀರನಾಲೋಕ! 
ಎತ್ತಲುಂ ಬರಡುಬನವೆತ್ತಲುಂ ಜಡದ ಜನ 

ಎತ್ತಲುಂಶೂನ್ಯ ಮನಮರುಗುತಿಹ ಮರುಕ. 


ಹೇಮಂತನಾಳಿಕೆಯ ಕಠಿಣ ಶಾಸನವಿಂತು 

- ಅದಕೆ ತಲೆವಾಗುವುದೆ ಸೃಷ್ಟಿಯೊಳಮರ್ಮ. 
ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲಿ 

ಸಂಸ್ಕಾರ ಪಡೆಯು ವುದೆ ಜೀವಗಳ ಧರ್ಮ. 


ಬೇಸಗೆಯಲ್ಲಿ ತುಂಗಾ ದರ್ಶನ 


ನಿನ್ನ ನಡೆ ಏನಂದ ಪಾತ್ರನೆನಿತಾನಂದ 
- ತಿರವು ಮುರವುಗಳಿರವದೇನು ಚಂದ ! 
ಮೆಲುನಡೆಯ ಸವಿಯಲಿಯ ನೊರೆ ನಗೆಯದೆನಿತಂದ 

ಗುಳುಗುಳನೆ ಸುಳಿಯುತಿರಲೆನಿತು ಸೊಗಸು ! 


ನೊರಜುಗಳ ಜಳಕ ಚಲ್ಲಾಟದೊಡನೆರೆದ 

- ಬುರಗು ನೀರ್ಗುಳ್ಳೆಗಳೆದೆನಿತು ಚಂದ ! 
ಮಿರುಗುತಿಹ ಕನ್ನ ಡಿವೊಲಿರುವ ನೀರಿನೊಳಿಲ್ಲಿ 

ಚರಿಸುತಿಹ ಜಲಚರಗಳೆನಿತು ಸೊಗಸು ! 


ಎಡಬಲದ ದಡಗಳಲಿ ಹಚ್ಚ ಹಸುರಿನ ಬಯಲು 

- ನಡುವೆ ಮಳಲೊಟ್ಟ ನಲಿ ಬಂಡೆಸಾಲು , 
ನಿನಗೆ ಕೊಡೆ ಹಿಡಿವೊಂದು ಸಂಭ್ರಮವಿದೆನುವಂತೆ 

ನಾವು ನೇರಿಳೆ ಹೊಂಗೆ ಮರದ ನೆರಳು. 


ಅಲ್ಲೆ ಬಯಲಿನೊಳಾಚೆ ಮೇಯುತಿದೆ ತುರು ಮುಂದೆ 

ನಿರುವನು ಬಳಿಯ ಮರದ ಕೆಳಗೆ. 
ಜಾನಪದ ಗೀತಗಳ ನುಡಿಸುವನು ಕೊಳಲಿನಲಿ 

ಕರೆದು ತುರು ಮುಂದೆಯನು ನೀರ ಬಳಿಗೆ. 


ನಿನ್ನ ಶೀತಳವಾರಿ ಸೇಚನಾನಂದದಲಿ 

- ನರ್ತಿಸುತೆ ನಲಿಯುತಿದೆ ನೀರುಹಕ್ಕಿ . 
ವನ್ಯಮೃಗ ಪಕ್ಷಿಗಳು ನಿನ್ನ ನೀರಾಸರೆಯೊ 

ಳ ರ್ತಿಯಿಂದಾಡುತಿವೆ ಹರುಷವುಕ್ಕಿ . 


ನಿನ್ನ ತೀರ್ಥೋದಕದೊಳಾನಂದದಿಂ ಮಿಂದು 
- ತನುಮನೋಬುದ್ದಿ ಗಳ ಬೆಳಗಿ ತೊಳಗಿ 
ನಿನ್ನ ತೆರೆಗೈಗಳಾಶೀರ್ವಾದಗಳ ನಾಂತು 

ಧನ್ಯರೆನಿಸಿಹರೆಲ್ಲ ಊರ ಮುಂದಿ. 


ದೇವಿ ತುಂಗಾ ಮಾತೆ ಭಾವುಕರ ಸಂಪ್ರೀತೆ 

ದಿವ್ಯ ಸುಂದರ ಗಾತ್ರೆ ಸಹ್ಯ ತೀರ್ಥ! 
ಹಿರಿಮೆಯಲಿ ಹೆಸರಾದ ಕಾರಣಿಕ ಕ್ಷೇತ್ರಗಳ 

ವಿರಚಿಸಿಹ ಸತ್ಪಾತ್ರೆ ವರಚರಿತ್ರೆ ! 


ಹುಲ್ಲು ಗಿಡ ಮರಬಳ್ಳಿ ಮೃಗಪಕ್ಷಿ ಕೀಟಗಳ 

ಸಜ್ಜನರ ದುರ್ಜನರನಖಿಲ ಜಗವ 
ನಿನ್ನ ಮಡಿಲೊಳಗೋವಿ ಒಂದೆ ಭಾವದಿ ನೋಡಿ 
- ರಕ್ಷಿಸುವೆ ಪ್ರೇಮಪೀಯೂಷವೊಡಿ. 


ನಿನ್ನ ದರ್ಶನದಿಂದ ಧನ್ಯನಾಗಿಹೆನಿಂದು 

ಸುಮನಸೆಯ ತಾಪಸೆಯೆ ದಿವಿಜನದಿಯೆ . 
ಅಡಿಯಿಂದ ಮುಡಿವರೆಗೆ ಮಿಂದು ಮಡಿಯಾಗಿರುವೆ, 

ಹೆಂದದಾನಂದದಲಿ ಹೊರೆಯೇರಿದೆ. 


ತೆರೆತೆರೆಗಳನೆ ರಚಿಸಿ ಭಾವ ಗಂಗಾ ಲಹರಿ 

* ಹರಿದುದೆನೆ ಉಕ್ಕುತಿರೆ ಹರುಷಹೊನಲು 
ಹಾಡುತಿಹೆನೋ ತುಂಗೆ ಸಹ್ಯ ತೀರ್ಥತರಂಗೆ 

ಹರಸು ಓ ತಾಯೆ ಮಲೆನಾಡ ಗಂಗೆ. 


ಜೈಷ್ಠ ದಲ್ಲಿ 
ಶೃಂಗಗಿರಿ ಕೋಮಲ ಲಲಾಟ ಪ್ರದೇಶದಲಿ 
ಮಲೆತು ನುಸುರಿದ ಮಹಾ ಜೀಮೂತ ಪಂಕ್ತಿಯಲಿ 
ಕಾರ್ಗಾಲದಷಯಶಸೋಮ ಸಂಕೋ ಭಯಂ 
ಧೂಮ್ರವರ್ಣಾವರಣ ಜನಿತ ನಿಸ್ತೇಜನಂ 
ಜೇಷ್ಟ ದುರ್ದಿನದುದಯ ಮತ್ತು ತಿಹುದೆಂಬಂತೆ 
ನಿಬಿಡ ಕೃಷ್ಣ ಚ್ಛಾಯೆ ಬಲಿಯುತಿಹುದೋರಂತೆ. 
ಮೇಣಂತೆ ಮೊಗಚಾಚಿ ಶೈಲಶಿಶು ಸಮುದಯಂ 
ಮುಗಿಲಮಾರಿಯ ಮೊಲೆಯ ನುಣುವಂತೆ ತೋರುತಿದೆ. 
ವರ್ಷಧಾರೋ ರ್ಷ ವಿಪ್ಲವ ವಿನೋದಕ್ಕೆ 
ಗಿರಿ ಹೊನಲು ಪುರ ವೀಧಿ ಗುಡಿ ಗೋಪುರಂ ಸಿಲೈ 
ಎವೆ ಮುಚ್ಚಿ ಬಿಡುವಲ್ಲಿ ವರ್ಷದುತ್ತಾ೦ತಿಯಲಿ 
ಮುಳಗುವೀ ಶೃಂಗಗಿರಿ ತನ್ನಂತವನು ತಾನೆ 
ಮನಗಂಡ ತಾರ್ಕಿಕನ ಆತ್ಮಸುಸ್ಥಿರತೆಯನೆ 
ಮೆರೆವಂತೆ ತೋರುತಿದೆ ಮಹಾಯೋಗಿ ವರನಂತೆ 


L . M . LS 
- - 


ಕನಿಗೆ 


ಏನು ಕವಿಯೇ ಏನು ಮಾನದಿಂದೇಕಾಂಗಿ 

ಯಾಗಿಲ್ಲಿ ಚಿಂತಿಸುತೆ ಬರಿದೆ ನೀಂ ಕುಳಿತೆ. 
ಭಾವಚಿಂತಾರತ್ನ ವಾವುದರ ಶೋಧನೆಯೊ 

ಇಲ್ಲಿ ನೀಂ ಧ್ಯಾನಸ್ಥನಾಗಿ ಮೈ ಮರೆತೆ. 


ವಿಶ್ವ ಕವಿನಿರ್ಮಿಸಿದ ಲೋಕಮೋಹಕವಾದ 

ಸೌಂದರ್ಯವಾವುದನು ನೋಡಿ ನೀಂ ನಲಿವೆ. 
ಮೇಣಾವ ರಸ ತೀರ್ಥದಲಿ ನಿಂದು ಪೂತಾತ್ಮ 

ನೆನಿಸಿ ನೀಂ ರಸಋಷಿಯ ವೋಲಿಲ್ಲಿ ಮೆರೆವೆ. 


ಆವ ಸಂಶೋಧನೆಯ ಶಾಸ್ತ್ರರೋಹಣಗಿರಿಯ 

ನಾರೋಹಣಂಗೆ ದು ಏನ ನೀಂ ಪಡೆದೆ. 
ಆವ ತತ್ವಾಲೋಕದಾನಂದದಾಗರದೆ 
- ಆತ್ಮ ಕಲ್ಯಾಣವನ್ನು ಸಾಧಿಸುತೆ ಮೆರೆದೆ. 


ಸುಂದರ ಸರೋವರಗಳ ರವಿಂದ ಗಂಧದಲಿ 

- ನಲಿದೊಲಿದು ಮಾಯುತ್ತ ಜಲಕೇಳಿಯಾಡಿ 
ರತಿಯೊಂದು ಮೈ ವೊಗರನೇಳಿಸುವ ಚೆಲುವಿನಲಿ 

ಮೆರೆದಂಥ ರಮಣಿಯರ ಹಾಡಿ ನೀಂ ನಲಿದೆ. 


ಅಕ್ಷಯ್ಯ ಸುಖವಿರುವ ಯಕ್ಷಲೋಕದೊಳಲ್ಲಿ 

ಕಲ್ಪತರುವಿಂದೊಗೆದ ಮಧುರ ಮಧು ಕುಡಿದು 
ಕುಣಿದಾಡುತಿರುವಂಥ ಭೋಗೋಪಜೀವಿಗಳ, 

ನಾಯಕ್ಷ ಯಕ್ಷಿಣಿಯರಂ ಕಂಡು ನಲಿದೆ. 


ದೇವೇಂದ್ರ ಸಭೆಯಲ್ಲಿ ನಡೆದ ನೃತ್ಯೋತ್ಸವದ 

ತುಂಬುರರ ಕಿನ್ನರರ ಗಾನದಿಂಚರವ 
ಹಾಡಿ ಮೈ ಮರೆಯಿಸಿದೆ ಹೊಗಳಿ ಮನವುಬ್ಬಿಸಿದೆ 
, ಅದರಂಥ ಇನ್ನಿತರ ಸೌಂದರ್ಯದಿರವ. 


ಭಕ್ಷ ಭೋಜ್ಯಗಳೇನು ಲೇಹ್ಯ ಖಾದ್ಯಗಳೇನು 

ಈ ಭೂರಿಸಂತರ್ಪಣೆಯ ಬ್ರಹ್ಮಪಂಕ್ತಿ 
* ಭೂತಳೇಶನ ಮಗಳ ಆ ಸ್ವಯಂವರದಲ್ಲಿ 

ಪಡೆದನ್ನ ತದೂಟವನು ಬಣ್ಣಿಸಿದೆ ದಣಿದೆ. 


ಏಳು ಕವಿಯೇ ಏಳು ಮನವನು ಒಡೆದೇಳು 

ಭಾವಚಿಂತಾರತ್ನ ವದನು ಹೂಳು. 
ಒಂಟಿಯಾಗಿರಬೇಡ ನನ್ನೊಡನೆ ನಡೆದು ಬಾ 

ನೋಡೀಪ್ರಪಂಚವನು ಏನೆಂಥ ಬಾಳು ! 


ಕಣ್ಣೀರ ಮಳೆಸುರಿಸು ಸುಯ್ಯಲರನುರೆಸೂಸು 

ಎದೆ ತೆರೆದು ಕನಿಕರಿಸಿ ಈ ಜಗವ ನೋಡು. 
ಮಾನವರ ಬಾಳೆಂತು ಹಾಳಾಗಿ ಹೊಲಸಾಗಿ 

ನಾರುತಿಹುದೆಂಬುದನ್ನು ನೋಡಿ ನೀo ಹಾಡು. 


ಜೀರ್ಣದೇಹವನೊಂದು ಜೀರ್ಣವಸನದಿ ಮುಚ್ಚಿ 

ಪೂರ್ಣ ನವತೆಯಿಂದ ಹಿಡಿಕೂಳಿಗಾಗಿ 
ಮನೆಮನೆಗೆ ತಿರುಗುತಿಹೆ ಪರದೇಸಿ ಭಿ ಕುಕಿಯ 

ನೋಡಿ ಪುಳಕಿತನಾಗು ಭಯಚಕಿತನಾಗಿ, 


ಕಾಮಡಾಮರದಿಂದ ರೋಗರುಜಿನಗಳಿಂದ 

* ಅನ್ನ ನಿಲ್ಲದನಾಥ ಮನುಕುಲದ ಹಿಂಡು 
ಬೀದಿಯಲಿ ಸಿರಿವಂತರುಂಡೆಸೆದ ಎಂಜಲಿಗೆ 

ನಾಯವೊಲು ಕಚ್ಚಾಡಿ ನೆಕ್ಕು ವುದ ಕಂಡು 


ದಿನವೆಲ್ಲ ಬೆವರಿಳಿಸಿ ದುಡಿದ ಎಂಟಾಣೆಯನು 

ಹೆಂಡದಂಗಡಿಗಿತ್ತು ಹುಳಿಹೆಂಡ ಹೀರಿ 
ಗುಡಿಸಿಲಲಿ ಹಸಿದಿರುವ ಹೆಂಡತಿಯ ಹೊಡೆಯುತಿಹ 

ಕುಡುಕ ಕಾರ್ಮಿಕನಿರವ ನೋಡಿ ಹೌಹಾರಿ 


hರ ಎಂಜಲನೆ ನಾಯಿನರಿಗಳ ನೆತ್ತಿ 

ಕಸಕಡ್ಡಿಗಳ ಹೊತ್ತು ಬೀದಿಯನು ಗುಡಿಸಿ 
ಧೂಳಿಗಂಗಾಸ್ನಾನದಿಂದ ಮೈ ಮಡಿಯಾಗಿ 

ನಿಂದ ಭಂಗಿಗಳಿರವಿಗೆದೆ ಕರಗಿ ನಮಿಸಿ 


ಹಾಡು ಓ ವರ ಕವಿಯೆ ನಿನ್ನ ನುಡಿ ಬೊಕ್ಕಸದ 

ಮಾಣಿಕ್ಯದೊಡವೆಗಳ ತೆಗೆದು ಕೃತಿಮಾಡಿ 
ಹಾಡು ದೀನಾನಾಥ ಸತಿ ತರೀಚರಿತೆಗಳ 

ನಿನ್ನ ಮರ ಕಂಠದಲಿ ಅವರ ವ್ಯಥೆಮೂಡಿ 


ಪತಿತ ಪಾಮರ ದಲಿತ ಕೂಲಿ ದೀನಾನಾಥ 

ಅವಿವೇಕಿ ಅಜ್ಞಾನಿ ಪಾ ಪಿ ಪರದೇಸಿ 
ಕೃಷಿಕ ಕಾರ್ಮಿಕರೋಗಿ ಯುವಜನ ನಿರುದ್ಯೋಗಿ 

ತಿರುಕಿ ತಿಪ್ಪೆಯ ಭಂಗಿ ಮೇಣ್ ದೇವದಾಸಿ 


ಇವರ ನೀಂ ಸ್ವಾಗತಿಸಿ ಇವರ ನೀನಾದರಿಸಿ 

ಕನಿಕರಿಸಿ ಸತ್ಕರಿಸಿ ಪೂಜೆಯಂ ಸಲಿಸಿ 
ರುದ್ರವೀಣೆಯ ಮಿಡಿದು ಸಿಡಿಲು ದನಿಯಂ ನುಡಿದು 

ಇವರ ಚರಿತೆಯ ಹಾಡು ಭಕ್ತಿಯಲಿ ನಮಿಸಿ. 


ಮಾನವಂ ದೇವೇಂದ್ರನಾಗುವೊಲು ನೀಂ ಮಾಡು 

ಬಾಳೆಲ್ಲ ಬಂಗಾರವಾಗುವೊಲು ಹಾಡು. 
ಹೊಸನೋಟವನ್ನು ನೋಡು ಹೊಸ ಹೂಟವನು ಹೂಡು. 

ನವಸೃಷ್ಟಿಯನ್ನೆ ಸಗು ಹಳತು ದೂಡು. 


ಇಂದಿನೀ ಶತಮಾನ ಯುವಜನರ ಶತಮಾನ 

ಇಂದಿನೀ ಶತಮಾನ ಸರ್ವರ ಸುಮಾನ . 
ಸರ್ವಸಮತಾ ಭಾವವಿಂದಿನ ಮಹಾಭಾವ 

ದೀನದಾಮೋದರನೆ ಇಂದಿನ ಸುದೈವ. 


ಇಂದಿನೀ ಯುಗಧರ್ಮವೆಂತಿರುವುದದನರಿತು 

ಕೃತಿ ಶತವ ರಚಿಸಿ ನೀಂ ಕೃತಕೃತ್ಯನಾಗು. 
ವಿಶ್ವ ವ್ಯಾಪಕ ತತ್ವವಾವುದೆಂಬುದ ಕುರಿತು 

ಅದನ ನೆನೆನೆನೆದರಿತು ಅದಕೆ ಶಿರಬಾಗು , 


ಅಮರವಾಗುವುದಂದು ನಿನ್ನ ಮಳ ಕೃತಿಶತವು 

ಅನ್ನು ತವೆನಿಸುವುದಂದು ನಿನ್ನೊಲುಮೆ ನುಡಿಯು 
ಧವಳದೀಧಿತಿಯಾಗಿ ನಿತ್ಯನೂತನವಾಗಿ 

ಬೆಳಗುವುದು ಮೇಣಂದು ನಿನ್ನ ರಿವು ಕಿಡಿಯು. 


ಜಗನೆ ಹೊತ್ತಗೆಯಾಗೆ 
ಜಗವೆ ಹೊತ್ತಗೆಯಾಗೆ ಬೇರೆ ಹೊತ್ತಗೆಯೇಕೆ 
ಜೀವನವೆ ಕೃತಿಯಾಗೆ ಬೇರೆ ಕಾವ್ಯಂ ಬೇಕೆ ? 

ದಿನದಿನವು ನಡೆಯುತಿಹುದಿಲ್ಲಿ ರಾಮಾಯಣಂ. 

ಕಣ್ಣೆದುರೆ ಕಾಣುತಿಹುದಾ ಮಹಾಭಾರ ತಂ . 
ವಿಶ್ವ ಕವಿಗಳ ಮಹಾಕಾವ್ಯ ಪ್ರಪಂಚದಲಿ 

ಉತ್ಪಕೈಯಾಗಿರ್ದು ದಿಲ್ಲಿ ವಾಸ್ತವಸಹಜ. 
ಆ ಪ್ರಪಂಚದ ಒಗಟೆಗಿಲ್ಲಿ ಈ ಬದುಕಿನಲಿ 

ಉತ್ತರಂ ದೊರೆವಂತೆ ಈ ಕಾವ್ಯವಿಹುದು ನಿಜ . 
ಒಂದೆ ಜೀವನ, ಕಾವ್ಯ ನಾಟಕ ಕಥಾಸೂತ್ರ 

ಖೇದ ಆಮೇದಾಂತ ಕೃತಿಯಾಗಿ ತೋರುವುದು. 
ನವರಸಗಳ ನಿಲ್ಲಿ ಒ೦ರ 
- ಸುಪ್ರೌಢಿಯಿಂ ಮೆರೆಯುತಭ್ಯಸಿಸಿ ತೋರುವುದು . 
ನಿತ್ಯ ನೂತನವಾದ ಈ ಬೃಹತ್ಯಾ ವ್ಯಮಂ 

ಕರೆಯುತಭ್ಯಸಿಸಿ ಚರಿತಾರ್ಥನಾಗು ನೀಂ . 


ಒಂದು ಮಾತು 


ನಿನ್ನ ಚಿನ್ನ ಮೂಸೆಯೊಳಗೆ 
ಕುದಿಯುತಿರಲಿ ಕರಗುತಿರಲಿ. 
ನಿಗಿನಿಗಿಸುವ ಕೆಂಡದುರಿಗೆ 
ಮಿಡುಕಬೇಡ ದುಡುಕ ಬೇಡ. 
ಚಿನ ಕಾವಿನುರಿಗೆ ಕರಗಿ 
ತನ್ನ ಕಾಳಿಕೆಯನ್ನು ನೀಗಿ 
ಮರುಮಿರುಗುತಲೆಸೆವುದು. 


ಲೋಕವೊಂದು ಹಿರಿಯ ಮೂಸೆ 
ದುಃಖವೊಂದು ಸುಡುವ ಬೆಂಕಿ 
ಅದರೊಳಿರುವ ನಿನ್ನ ಬಾಳು 
ಕೊಳೆಯುರುಹಿದ ಸತ್ವ ವಹುದು 
ಅದರಿನಂತೆ ಏಕೆ ಚಿಂತೆ 
ಸಹನಶೀಲ ನೆನಿಸುತೆ 
ಬಾಳು ಚಿನ್ನವಾಗುತೆ. 


O 


14 ' 


ಬೇಟೆ 


ನಡುಗಟ್ಟ ಹಯ ಹತ್ತಿ ಜಡದ ವಿಶ್ವವ ಸುತ್ತಿ 

ಕಡುಬಳಲಿ ಬೆಂಡಾಗಿ ಬೇಟೆಯರಸಿ 
ಬಿಡದೆ ಬೇಟೆಯ ಬಳಸಿ ದುಡುಕಿ ಕೈ ಮೈ ಯಲಸಿ 

ಬಿಡಲಿರಲು ಯತ್ನ ವನು ಬೇಟೆ ಸುಳಿಯೆ 
ಕೋರಿದಾ ಬೇಟೆ ಸಿಗೆ ಹಾರಿ ಹಯ ತೋಷ ಮಿಗೆ 

ವೀರಮಂಡಿಯನಿಕ್ಕಿ ಬೇಟೆನೋಡಿ 
ನೇರ ಗುರಿಯಿಟ್ಟ ದುಮಿ ನಾರಿಯಿಂದಂಬ ಕಿವಿ , 
- ಮಾರಿ ಬರುವಂತೆಳೆದು ಬಿಡುವೆ ಸರಳಂ. 
ಮಿಸುಗದೆಯೆ ಹೆದೆ ಮಿಕ್ಕಿ ಅ ಸವಸದಿ ಗುರಿ ಕುಕ್ಕಿ 

- ಬಸಿವ ನೆತ್ತರ ಸರಳು ತೋರ್ಪುದೆಂದು 
ಎಸೆವಲಗ ಬಲುನೆಜ್ಜೆ ಜಸದ ಆಸೆಯು ಹೆಜ್ಜೆ 

ಮಸೆದಂಬು ಮಿಸುಗುವುದು ಆಸೆ ವಿಫಲ. 


ಅಮೇರಿಕದ ವೈಮಾನಿಕನಿಗೆ 
ನಿನ್ನ ತನು ಗಾತ್ರಮಂತೂಗಿ ಸಲೆ ತಲೆದೂಗಿ 
ನಿನ್ನ ಮೈಯೆತ್ತರವ ನಳೆದು ಸೈವೆರಗಾಗಿ 
ನಿನ್ನೆದೆಯ ಬಡಿತಮಂ ಮೇಣ್ ನಾಡಿ ಮಿಡಿತವುಂ 
ಧೀಶಕ್ತಿಯಂ ಮತ್ತೆ ಅಕ್ಷೀಯ ಪಟುತ್ವ ಮುಂ 
ಕೊಂಡಾಡಿ ಪೂಡಿದ ಗಗನಯದೊದ್ಯಮಕೆ; 
ದಿವ್ಯ ನಾಗರಿಕತೆಯ ಸರ್ವಸುಖಗಳ ಸಲಿಸಿ 
ನಿನ್ನಾ ಮಂ ನಶಿಸಿ ಚಿ 

ಜ್ಯೋತಿಯಂ ಕಿಡಿಸಿ 
ಸಮರ ಶಿಕ್ಷಣವೀಯೆ ; ನಿಲಯ ಸಮ ಸಂಗರಕೆ 
ಓ ಅಮೇರಿಕ ದೇಶದವಳ ವೈಮಾನಿಕನೆ ! 
ಯಂತ್ರ ವಿಜ್ಞಾನಕಲೆ ಕರತಳಾ ಮಲಕಮೆನೆ 
ಪರಮಾಣು ಸಿಡಿಮದ್ದಿನೊಡನೆ ನೀನೈ ತಂದೆ 
ಸುಂಧರ ವಸುಂಧರೆಯ ಜೀವಜಾಲನ ಕೊಂದೆ 
ನವಯುಗದ ಸಂಸ್ಕೃತಿಯ ನಾಗರಿಕ ಅವತಾರ ! 
ನಿನಗಿದೋ ಧಿಕ್ಕಾರ ಸಾವಿರ ತಿರಸ್ಕಾರ! 


ಅಮರ ವಾಣಿ 
ದೇವದೇವನು ತನ್ನ ಗುಡಿಯನು 
ಪ್ರೇಮ ಭಕ್ತಿಗಳಿಂದ ನಿರ್ಮಿಸಿ 

- ರೆಂದು ಪ್ರೇರಿಸುತಿರುವನು . 
ಆದರಾತನ ಪೂಜ್ಯ ಭಕ್ತರು 
ನಾವು ಗುಡಿಯನು ಕಟ್ಟಲೋಸುಗ 

ಕಲ್ಲು ಮಣ್ಣನು ತರುವೆವು. 


ಒಂಟಿ ದೇಗುಲದಲ್ಲಿ ನಿಲ್ಲದೆ 
ಓಡಿಬರುವರು ಎಳೆಯ ಬಾಲರು 

ಧೂಳಿನೊಳಗುರುಳಾಡಲು. 
ದೇನನವರೆದುರಲ್ಲಿ ಮರೆವನು 
ಓವಿ ಪೂಜಿಪ ಗುಡಿಯ ಭಕ್ತನ 

ನಂತ್ರ ತಂತ್ರದ ಪೂಜೆಯ . 


ಅಣ್ಣ ತಮ್ಮನಿಗೆ ಬರೆದ ಓಲೆ 
ಹಾಲುಗೆನ್ನೆಯ ನನ್ನ ಮುದ್ದು ಮೋಹನ ತಮ್ಮ ! 
ನಿನ್ನ ಕಾಗದವೋದಿ ಮರುಗಿ ನೋಂದಳು ಅಮ್ಮ . 

ಪೊಲ್ಲದುದ ನೀಂ ನೆಗಳಿ ಪಾಳ್ಯದೆ ಕಬ್ಬಮಂ. 

ಶಾಲೆಯಂ ಬಿಟಿಡಿಕಡೆಗಣಿಸಿ ಬಿಜ್ಜೆ ಯಂ 
ರಾಜಕೀಯದ ಉರಿಗೆ ಚಿಟ್ಟೆ ವೊಲು ನೀನಾದೆ. 
ಓದು ಬರೆಹದ ಕಲೆಗೆ ಕುಟ್ಟೆ ಹುಳುವೋಲಾದೆ. 
- ಬರಿಯ ಜಯಘೋಷಕ್ಕೆ ಮುಕ್ತಿ ದೊರೆಯುವುದುಂಟೆ ? 

- ಮಂತ್ರಕ್ಕೆ ಮಾಂಗಾಯಿ ಮಡಲಿಗುದುರುವುದುಂಟೆ ? 
ಸಿಂಹ ಘರ್ಜನೆ ಕೇಳಿ ಮದಗಜವು ಬೆದರುವೊಲು 
ಬೆದರುವುದೆ ತಾ ನೆನಿತು ಕಿರಿಚಿದರು ಕುರಿಮರಿಯು. 

ನಖ ದಂಷ್ಟ ಕೇಸರಂಗಳ ಬೆಳಸಿ ಘರ್ಜಿಸೈ . 

ನಾಡಿನುನ್ನ ತಗತಿಯ ಮೇಣಂದೆ ಆರ್ಜಿಸೈ . 
ಅದುವರೆಗುಮೆಂದಿನವೋಲೋದಿ 
ತಾಯ ಮಾತಂ ಸಲಿಸು ಸಭ್ಯತೆಯ ನಭ್ಯಸಿಸಿ. 


ನೆನೆಯದಿರು 


ಅಂದಂದಿಗೆ ಸಂದುಹೋದ 
ಹಿಂದಿನದನು ಸ್ಮರಿಸಿಕೊಂಡು 
ಎಂದೆಂದಿಗು ಮುಂದೆ ಅದನೆ | 

ನೆನೆದದೇಕೆ ಕೊರಗುವೆ. 
ಅ೦ದಿನ ದಿವಸಕದುವೆ ಚೆಲುವು 
ಇಂದಿನ ದಿವಸಕಿದುವೆ ಚೆಲುವು 
ಇದುವೆ ಗೆಲವು ಇದುವೆ ಒಲವು 

ಇದೇ ಇರಲಿ ಎನ್ನು ವೆ. 


ಹಿಂದೆ ಸಂದುದೇನೆ ಸಲಲಿ 
ಮುಂದೆ ಬರುವುದೇನೆ ಬರಲಿ 
ಇಂದಿನದೆನಗೆ ಇದೇ ಚೆನ್ನ 

ಇದನೆ ಕೂಡಿ ಸವಿಯುವೆ. 
ದಿವಾರಾತ್ರಿ ಉರುಳುತಿರಲಿ 
ವರ್ಷವರ್ಷ ಕಳೆಯುತಿರಲಿ 
ನೋವೊ ನಲಿವೊ ಯಾವುದಿರಲಿ 

ಅದನೆ ಒಲಿಸಲೆಳಸುವೆ . 


ಕೈಯಬಿಟ್ಟು ಹೋಯ್ದ ಕೆಲವು 
ಕೈಗೆ ಎಟುಕದಿಹವು ಹಲವು 
ಇದ್ದೂ ಇಲ್ಲದಂತೆ ಇಹವು. 

ಆದರದಕೆ ಚಿಂತೆಯೆ . 


ಎಷ್ಟು ಸಿಕ್ಕರಷ್ಟೆ ಕಡೆಗೆ 
ಪಡೆದಷ್ಟಕೆ ತೃಪ್ತಿಯಾಗೆ 
ಇದೇ ಈ ಪ್ಪಿತಾರ್ಥವೆನುವೆ 

ಮತ್ತೆ ಎಂದಿನಂತೆಯೆ . 


ಬ್ರಾಹ್ಮಣನಿಗೆ 


ವೇದಶಾಸ್ತ್ರಾಧ್ಯಯನ ಜಪ ತಪ ಸಮಾಧಿಯಿಂ 
ದಾತ್ಮಸಾಕ್ಷಾತ್ಕಾರದಾನಂದ ಸಿದ್ದಿಯಿಂ 
ದಾರ್ಯ ನೆನೆ ಪಾರ್ವನೆನೆ ಆಚಾರ್ಯವರ್ಯ ನೆನೆ 
ವರ ಪುರೋಹಿತನೆಯೆನೆ ಭೂಸುರೋತಮನೆಯನೆ 
ನಿನ್ನ ಪೂರ್ವಜನಂದು ಬಾಳಿದನ ಪಿರಿದಾಗಿ 
ತಾನೊಮ್ಮೆ ಲೋಕ ಕಲ್ಯಾಣ ಸಾಧಕನಾಗಿ, 
ಕಾಲಚಕ್ರಂ ಪೊರಳೆ ನೀನೀಗಳೇನಾದೆ ! 
ಪಾಚಿಯಾವರಿಸಿದ ಸರೋವರದವೋಲಾದೆ. 
ಬೂದಿಮುಚ್ಚಿದ ಬೆಂಕಿ ಕೆಂಡದುರಿಮೋಲಾದೆ. 
ವಸೆಯದೆಯೆ ನಿ೦ದ ಖಡ್ಗ ಧಾರೆವೊಲಾದೆ. 
ಇನ್ನು ಮವನತಿಗಾಣ್ಯ ಮೊದಲೆ ಮೇಲೆದ್ದೇಳು. 
ಧೀಯಂ ಪ್ರಚೋದಿಸುತ್ತಗಿ ಯಂ ಪ್ರಜ್ವಲಿಸಿ 
ನಿನ್ನೊಳಗ ನೀಂ ಬೆಳಗಿ ಆಚಾರ್ಯ ನೆಂದೆನಿಸಿ 
ಪೂರ್ವಜರೊಲೇಗಳು ಸಿರಿಯನೆನೆ ನೀ೦ ಬಾಳು . 


ಒಸಗೆ 
ಒಂದು ಕಾಲವು ಬರಲು ನವಿಲು ನಾಟ್ಯಂಗೈ ವು 

ದೊಂದು ಕಾಲವು ಬರಲು ಸಿಕವು ನಲಿಯು ವುದು. 
ಒಂದು ಕಾಲವು ಬರಲು ಇಮಾವು ಫಲ ಬಿಡುವು 

ದೊಂದು ಕಾಲವು ಬರಲು ಸಲಸು ಸಣ್ಣಹುದು. 


ಒಂದು ಕಾಲವು ಬರಲು ಕೇದಗೆಯ ಹೊಡೆ ಬಿರಿವು 

ದೊಂದು ಕಾಲ ವು ಬರಲು ಮೊಲೆ ಹೂವಹುದು. 
ಒಂದು ಕಾಲವು ಬರಲು ಜಡಿಮಳೆಯು ಸುರಿಯುವುದು. 

ಒಂದು ಕಾಲವು ಬರಲು ಬಿಸಿಲು ಕಾಯುವುದು. 


ಒಂದು ಕಾಲವು ಬರಲು ಬೆಳುದಿಂಗಳಿ೦ಬಹುದು 

ಬೇರೊಂದು ಕಾಲದಲಿ ಅದೆ ಅಹಿತವಹುದು. 
ಒಂದು ಕಾಲವು ಬರಲು ತೆಂಗಾಳಿ ಸುಖವಹುದು. 

ಬೇರೊಂದು ಕಾಲದಲ್ಲಿ ಅದೆ ದುಃಖವಹುದು. 


ಒಂದು ಕಾಲವು ಬರಲು ಕೆಳೆಯೊಲುಮೆ ಸೊಂಪಹುದು 

ಬೇರೊಂದು ಕಾಲದಲಿ ಅದುವೆ ಹಗೆಯಹುದು. 
ಒಂದು ಕಾಲವು ಬರಲು ಅಗಲಿಕೆಯ ಸೊಗವಹುದು 

ಬೇರೊಂದು ಕಾಲದಲಿ ಮಿಲನ ಚೆನ್ನಹುದು. 


ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯಲಿ 

. ಒಂದೊಂದು ಸುಖವಹುದು ದುಃಖವಹುದು. 
ಅದರದರ ಕಾಲದಲಿ ಸುಖದುಃಖಗಳ ಸವಿದು 

ಬಾಳ ಹಸನಾಗಿ ಪುದೆ ಸೃಷ್ಟಿ ಯೊಂದೊಸಗೆ: 


ಭಟ್ಕಳ 


ಕನ್ನಡ ನಾಡಿನ ಉಜ್ವಲ ಕೀರ್ತಿಯ 

ಬಾವುಟವಲ್ಲವೆ ಭಟ್ಕಳ ವು. 
ಕನ್ನಡ ನಾಡಿನ ರಮ್ಯ ಮನೋಹರ 

ನೋಟವಿದಲ್ಲವೆ ಭಟ್ಕಳ ವು . 
ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆಯ 

ಕಣ್ಮಣಿಯಲ್ಲವೆ ಭಟ್ಕಳ ವು . 
ಕರುನಾಡ ದೇವಿಯ ಕೊರಳ ಕಟ್ಟಾಣಿವೆ 

ಲೆಸೆಯುವುದಲ್ಲವೆ ಭಟ್ಕಳವು. 
ಪಡುವಣ ಕಡಲಿನ ಕರೆಯೊಳಗಿರುವಂಥ 

ಬಂದರನಲ್ಲವೆ ಭಟ್ಕಳ ವು. 
ಭಟ್ಕಳವೆಂದರೆ ಬರ ಬಂದ ಕಡಲಂತೆ 
ಕವಿಯೆದೆಯುಬ್ಬು ವುದುಕ್ಕು ವುದು . 
ಸುತ್ತಲ ಗುಡ್ಡವು ಕಡಲತ ಚಾಚಿರೆ 

ನಡುವಣ ಭೂಮಿಯು ಹಳ್ಳವಿರೆ 
ತೆಮರೇರಿ ನೋಡಿದ ಭಾವುಕನೀ ಊರ 

( ಬಟ್ಟಲಕುಳಿ ' ಯೆಂದೆ ಭಾವಿಸಿರೆ 
ಅಂತೆಯೆ ಕರೆಯಲು ಕಾಲಾನುಕಾಲಕ್ಕೆ 

* ಭಟ್ಕಳ - ನಾಯಿತಿದನ್ನು ವರು. 
ಭಟ್ಕಳ ಬಂದರ ಮೇಗಡೆ ಬಂಗಲೆ 

ಯಂಗಳದಲಿ ನಿಂದು ನೋಡುತಿರೆ 
ಒಮ್ಮೆಗೆ ಮೈ ಮರೆಯಿಸುವಂಥ ಮಹಿಮೆಯ 

ಅದ್ಭುತ ದರ್ಶನ ಮೂಡುತಿರೆ 
ಭಟ್ಕಳವೆಂದರೆ ಭರ ಬಂದ ಕಡಲಂತೆ 
ಕವಿಯೆದೆಯುಬ್ಬು ವುದುಕ್ಕು ವುದು . 


ಕಣ್ಣಿಗೆ ಕಾಣಿಸಿತೇನೆಂಥ ಚೆಲುವೆಂದು 

ನೆಲ ಜಲ ಮುಗಿಲಿನ ಮೇಳದಲ್ಲಿ 
ಒಂದರಿನೊಂದತಿ ಶೋ ಭಯ ಪಡೆದಿರ 

ಲದರ ಆನಂದವ ಮರೆಯುವರೆ.. 
ನೀಲಿನ ಸಾಗರ ನೀಲಿ ನಭೋಂಗಣ 
ಈ ನೀಲ ಸಹ್ಯಾದ್ರಿಯ ಶಿಖರಗಳು ! 
ತಾಯಿ ವಸುಂಧರೆ ತೋಡವಾಗಿ ಧರಿಸಿದ 

ಹಚ್ಚನೆ ಹೊಲಗದ್ದೆ ತೋಟಗಳು ! 
ಉತ್ತರ ದಿಕ್ಕಿಗೆ ಮೊಗವಾಡಿ ಮಲಗಿದ 

ಉನ್ನತ ಮಲೆಗಳ ಮಾಲೆಗಳು ! 
ಭಟ್ಕಳವೆಂದರೆ ಭರ ಬಂದ ಕಡಲಂತೆ 
ಕವಿಯೆದೆಯುಬ್ಬು ವುದುಕ್ಕು ವುದು. 


ಕೆಳಗಣ ಕಣಿವೆಯೋಳಾವುದೊ ತೊರೆಯೊಂದು 

ಮಿಂಚಿನ ಝರಿಯಂತೆ ಹರಿಯುವುದು. 
ಸಂಗಮ ಸೌಖ್ಯದ ಮಧುರ ಮನೋಹರ 

- ಶಾಂತಿಯೋಳದ್ದಿದ ಪರಿಯೆನುವಂತೆ 
ತೋರುವುದೊಮ್ಮೆಗೆತಾನೆ ಕಡಲಾದಂತೆ 

ಮತ್ತೊಮ್ಮೆ ತೋರ್ಪುದು ತಾನಿಲ್ಲದಂತೆ. 
ಆ ತೊರೆಯಿಕ್ಕೆಲದಾಚೆಗೆ ಈಚೆಗೆ 

- ತೂಗುವ ತೆಂಗಿನುಯಾಲೆನೋಡು. 
ತೆಂಗಿನ ಗರಿಗಳ ಗುಡಿಲಿನೋಳಾಡುವ 

ಕಡಲಿನ ಮಕ್ಕಳ ಚೆಲುವ ನೋಡು. 
ಭಟ್ಕಳವೆಂದರೆ ಭರ ಬಂದ ಕಡಲಂತೆ 
ಕವಿಯೆದೆಯುಬ್ಬು ವುದುಕ್ಕು ವುದು. 


ಕಣ್ಣಿಟ್ಟ ಹೊರಳಿಸಿ ಕಡಲತ್ತ ಹಾಯಿಸು, 

ನೀಲಿನ ವಾರಿಧಿ ಏನು ಸೊಗಸು ! 


ತೆರೆಯನು ತೆರೆಯಟ್ಟ ಉಬ್ಬುಬ್ಬಿ ಮೇಲೆದ್ದು 

ಎದೆಯುದ್ದ ಕೊರಳುದ್ದ ಆಳುದ್ದವಾಗಿ, 
ಬಾಗಿ ಮೈ ಬಳುಕಿಸಿ ತೂಗಿ ತಲೆದಿರುಗಿಸಿ 

ಹೊಡೆ ಮುರಿಯ ತಪ್ಪಳಿಸಿ ಉರುಳುರುಳುತೆ ; 
ಜುಳುಜುಳ ನೆ ನೆರೆಗರೆದು ಗುಳುಗುಳನೆ ಸುಳಿಸುಳಿದು 

ದಡಕೆ ಕಚಕುಳಿ ಇಡುವ ಕಡಲ ನೋಡು. 
ಖೇದ ಆಮೊದದ ರೋಷ ಸುತೋಷದ 

- ತೆರೆಗಳ ಪರಿಪರಿ ಲೀಲೆ ನೋಡು. 
ಭಟ್ಕಳವೆಂದರೆ ಭರ ಬಂದ ಕಡಲಂತೆ 
ಕವಿಯದೆಯುಬ್ಬು ವುದುಕ್ಕು ವುದು. 


ಅಲೆಯಾಗಿ ಹನಿಯಾಗಿ ಒಡೆದೊಡೆದು ಮುತ್ತಾಗಿ 

ಬೆಳ್ಳಿಯ ನೆರಿಗೆಯ ಹಾಸಿ ಹರಹಿ ; 
ನುಣ್ಣನೆ ಮರಳನು ಬೆರಳಾಡಿ ಮುದ್ದಿಸಿ 

ಮರಳುವ ಕಡಲಿನ ಮೋಹನೋಡು. 
ಮೋಹದ ಕಡಲಿನ ಮೇಲಾಡು ತಿರುವಂಥ 
- ಬೆಸ್ಟರ ಮಕ್ಕಳ ಪಾತಿ ನೋಡು. 
ಗಾಳಿಗೆ ಬೀಸಿದ ಹಾಯಿಗಳೊಡುವ 

ಸೊಗಸಿನ ನೋಟವ ಕಂಡೆನು 
. 
ಹಾಗುಮಿಗಿಲಾಗಿ ಸಾಗುತಲಿರುವಂಥ 

ದೂರದೆತೋರುವ ಮಂಜಿ ನೋಡು. 
ಭಟ್ಕಳವೆಂದರೆ ಭರ ಬಂದ ಕಡಲಂತೆ 
ಕವಿದೆ. ದೆಯುಬ್ಬು ವುದುಕ್ಕು ವುದು. 


ಬಂದರಿನಂಗಳ ದಲಿ ನೆಟ್ಟ ದೀಪದ | 

ಕಂಬದ ಬಳಿಯಲಿ ನಿಂದು ನಾನು 
ಭಟ್ಕಳ ಬಂದರ ನೂತನ ನಿರ್ಮಾಣ 

ಕೃತಿಯಾಗಿ ಕಂಡುದ ನೋಡಿದೆನು. 


ಕಡಲಾಚೆಗಣಿಯಾಗಿ ಸಾಗಲು ನಿಂತಿಹ 

ನೌಕೆಗಳೊರಂತೆ ಕಾಣಿಸಿತು. 
ಹಡಗಿನ ಒಡೆಯರ ಸಿರಿನುಡಿ ಕೇಕೆಯ 

ಕೋಲಾಹಲವೊಮ್ಮೆ ಕೇಳಿಸಿತು. 
ನಾವಿರ ನೌಕರರಂಬಿಗ ಕೂಲಿಗ 

ಳೊಊಟ ದಡದಲಿ ಸಂಧಿಸಿತು. 
ಭಟ್ಕಳವೆಂದರೆ ಭರ ಬಂದ ಕಡಲಂತೆ 
ಕವಿಯೆದೆಯುಬ್ಬು ವುದುಕ್ಕು ವುದು. 


ಬೇರೊಂದು ಕಡೆಯಲಿ ದೂರದ ನೌಕೆಯ 

ಕರೆಯಲಿ ನಿಂತವರೀಕ್ಷಿಸಿರೆ 
ಸಾಗರ ಯಾನಾರೋಹಣಕಣಿಯಾಗಿ 

ಸೀಮೋಲ್ಲಂಘನ ಮಂದಿಯಿರೆ, 
ಸಂಜೆಯ ವೇಳೆಗೆ ನಲ್ಲನಲ್ಲೆಯರೊಂದು 

ಮಳಲ ದಂಡೆಯೊಳತ್ತ ವಿಹರಿಸಿರೆ, 
ಸೆಟ್ಟ ಮಾರ್ವಾಡಿಯು ಭಾರಿ ಜಮೀನ್ದಾರ 

ಕೊಂದಾಗಿ ವ್ಯವಹಾರ ಬೆಳಸುತಿರೆ, 
ದೇಶ ವಿದೇಶದ ವೇಷ ವಿನೋದದ 

ಬೆರಕೆಯ ಮಂದಿಯು ಸಂಧಿಸಿರೆ, 
ಭಟ್ಕಳವೆಂದರೆ ಭರ ಬಂದ ಕಡಲಂತೆ 
ಕವಿಯೆದೆಯುಬ್ಬು ವುದುಕ್ಕು ವುದು. 


ಎಲ್ಲೆಡೆ ಕನ್ನಡ ನುಡಿಯೊಂದೆ ಮುಂದಾಗಿ 

ಕನ್ನಡ ಜನಗಳೆ ಮೇಲಾಗಿರೆ, 
* ವಿದಂಥ ಕತ್ತಲನೋಡಿಸುನಂದದಿ 

ಸಜ್ಜಾಗಿ ನಿಂತಿಹ ನೌಕೆಗಳು 
ಲಕ್ಷ ದೀಪೋತ್ಸವ ನಡಸು ತಿರುವಂದದಿ 

ನಾಡಿನ ದೈವವ ಬೆಳಗುತಿರೆ , 


ಬಂದರ ಮಳಿಗೆಯ ಮಾಳಿಗೆಯೊಳಗಣಿಂ 

ಮಿಣಿಮಿಣಿ ದೀಪಗಳುರಿಯುತಿರೆ, 
ಬಂದರಿಂದೂರಿಗೆ ಊರಿಂದ ಬಂದರಿ 

ಗೊರಂತೆ ಯಾನಗಳೋಡುತಿರೆ, 
ಭಟ್ಕಳವೆಂದರೆ ಭರ ಬಂದ ಕಡಲಂತೆ 
ಕವಿಯೆದೆಯುಬ್ಬು ವುದುಕ್ಕು ವುದು. 


ನಾಡಿಂದ ಕಡಲಿಗೆ ಕಡಲಿಂದ ನಾಡಿಗೆ 

ಧನಕನಕ ವಸ್ತು ವನೊಯ್ಯುತಿರೆ, 
ಕನ್ನಡ ನಾಡಿನ ಹೊರನಾಡ ವ್ಯಾಪಾರ 

- ಬಂದರ ಮೂಲಕ ಸಾಗುತಿರೆ, 
ಹೊನ್ನಿನ ಹೊಳೆಯಾಗಿ ಹೊರ ಊರ ಸಿರಿಯಲ್ಲಿ 

ಒಳನಾಡಿಗೋರಂತೆ ಹರಿಯುತಿರೆ, 
ಕನ್ನಡ ಭಾಗ್ಯದ ಬಾಗಿಲ ತೆರೆದಂಥ 

ಭಟ್ಕಳ ಬಂದರ ನಿರ್ಮಾಣದ 
ಸುಂದರ ಮುನ್ನೋಟದಂದದ ಕಣಸೊಂದು 

ಕಾಣಿಸಿ ತೆನಗದು ನೋಡಿದೆನು. 
ಭಟ್ಕಳವೆಂದರೆ ಭರ ಬಂದ ಕಡಲಂತೆ 
ಕವಿಯೆದೆಯುಬ್ಬು ವುದುಕ್ಕು ವುದು. 


ಬಂದರಿನಂತೆಯೆ ಭಟ್ಕಳದೂರಿನ 

- ಇನ್ನಿತರ ಚೆಲುವನು ಹೇಳಲೇನು! 
ಇಲ್ಲಿನ ಕಬ್ಬಿನ ಜಲ್ಲೆಯ ಕಚ್ಚಿದ 

- ರೊಸರುವ ಹಾಲಿನ ಸವಿಯಂಥದು ! 
ಇಲ್ಲಿಯ ಮೊಲ್ಲೆ ಯ ಮಗ್ಗಿನ ಮಾಲೆಯ 

ಮುಡಿದರೆ ಸೂಸುವ ಕಂಪೆಂಥದು ! 


ಇಲ್ಲಿಯ ಕಡಲಿನ ತಣ್ಣನೆ ಗಾಳಿಗೆ 

ಮೈದೆರೆಯಲಾಗುವ ಸುಖವೆಂಥದು ! 
ನೋಟಕಾನಂದವ ತುಂಬುವ ಸುತ್ತಲ 

ಗಿಡ ಮರ ಬಳ್ಳಿಯ ಚೆಲುವೆಂಥದು ! 
ಭಟ್ಕಳವೆಂದರೆ ಭರ ಬಂದ ಕಡಲಂತೆ 
ಕವಿಯೆದೆಯುಬ್ಬು ವುದುಕ್ಕು ವುದು. 


ಇಲ್ಲಿ ನವಾಯತರಿಲ್ಲಿ ಸಾರಸ್ವತ 

ರಿಲ್ಲಿ ಹವೀಕರ ಮನೆಗಳಿದೆ. 
ಎಲ್ಲರ ಮನೆಯಲ್ಲಿ ಕನ್ನಡ ಮಾತಿನ 
- ನುಡಿ ಜೇನು ನಿತ್ಯ ವು ಬಳಸಲಿದೆ. 
ಎಲ್ಲರ ಮನೆಯಲ್ಲಿ ಮಾವಿನ ಹಣ್ಣಿದೆ. 
- ಗೇರಿನ ಹಣ್ಣಿದೆ ಎಳ ನೀರಿದೆ. 
ಸಂಪಗೆ ಹವಿದೆ ಮಲ್ಲಿಗೆ ಹೂವಿದೆ 

ಪರಿಮಳವೆರೆಯುವ ರಂಜವಿದೆ 
ಆಟದ ಪಾಟದ ನೋಟದ ಬೇಟದ 

ಪರಿಪರಿ ಚೆಲುವಿನಾಮೋದವಿದೆ. 
ಭಟ್ಕಳವೆಂದರೆ ಭರ ಬಂದ ಕಡಲಂತೆ 
ಕವಿಯೆದೆಯುಬ್ಬು ವುದುಕ್ಕು ವುದು. 


ಮುಗಿಲಿನ ಮರಿಗಳ ಮೇಲೆಯೂಡಿಸಲಹುವ 

ಮಹತಾಯಿ ಸಹ್ಯಾದ್ರಿ ಹರಕೆಯಿರೆ, 
ಯಂತ್ರದ ಖಷಿಗೈದ ತಪಸಿಗೆ ಮೆಚ್ಚಿದ 

ದೇವಿ ಶರಾವತಿ ರಕ್ಷೆಯಿರೆ, 
ಸಾಹಸದೋರುವ ಕೆಚ್ಚಿನ ಕನ್ನಡ 

ಹಿರಿಯರ ನೆಚ್ಚಿನ ದೀಕ್ಷೆಯಿರೆ, 


ಕನ್ನ ಡ ರಾಣಿಯ ಕಡಲಿನ ರಾಣಿಯೆಂ-- 
- ದೆನಿಸುವ ಭಾಗ್ಯವು ನಿನಗಿಲ್ಲವೆ! 
ಅಂಥ ಸೌಭಾಗ್ಯವನೋಡಿ ನಲಿದಾಡುವ 

ಪುಣ್ಯ ದ ಯೋಗವು ನನಗಿಲವೆ ! 
ಭಟ್ಕಳವೆಂದರೆ ಭರ ಬಂದ ಕಡಲಂತೆ 
ಕವಿಯೆದೆಯುಬ್ಬು ವುದುಕ್ಕು ವುದು. 


ವಿಶ್ವವಿದ್ಯಾನಿಲಯದ ರಜತ ಮಹೋತ್ಸವ 


ಇದು ನಮ್ಮ ವಿಶ್ವವಿದ್ಯಾಲಯದ ಪಂಚವಟ. 
ಕನ್ನಡಿಗರಧಿದೇವಿ ತಪ ನಿಂದ ಪರ್ಣಕುಟ, 
ಇದು ವೇದಿ ಕನ್ನಡದ ರಸ ವಿದ್ಯೆ ಯೋಜರಿಗೆ, 
ಇದು ಬೋಧಿಕನ್ನಡದ ಸಿದ್ದಾರ್ಥರೆಲ್ಲರಿಗೆ, 
ಮೇಣಿದು ಕುರುಕ್ಷೇತ್ರ ಕನ್ನಡದ ಪಾರ್ಥರಿಗೆ. 
ಇದು ಪವಿತ್ರ ಕ್ಷೇತ್ರ ಜ್ಞಾನ ಗಂಗಾ ತೀರ್ಥ. 
ಈ ಜ್ಞಾನ ತೀರ್ಥದಲಿ ಎಂದು ಜನ ಮಡಿಯುಟ್ಟು 
ಈ ತಾಯಿಯಡಿಯಲ್ಲಿ ನಿಂದು ಜನ ಮುಡಿಯಿಟ್ಟು 

ತೃಷೆ ನೀಗಿ ಕ್ಷುಧೆ ನೀಗಿ ಪೂತಾತ್ಮರೆನಿಸಿ 
ಬಾಳುತಿ ಹರೊಲವಿನಿಂ ಕೃತಕೃತ್ಯರೆನಿಸಿ. 


ಇಲ್ಲಿ ನಾಗರಿಕತೆಯು ತೂಗುಯ್ಯಲಾಡು ವುದು. 
ಇಲ್ಲೆ ಸಂಸ್ಕೃತಿಯ ಶಿಶು ಪಾಲುಂಡು ಬೆಳೆಯುವುದು. 
ರಾಜ ಪ್ರಜೆ ನಾಡು ನುಡಿಗಳ ಸೇವೆ ತಮದೆಂದು 
ನೆಲ ದೇವಿ ಮಕ್ಕಳುಗಳಾಣೆ ಕೊಳ್ಳುವುದಿಲ್ಲೆ . 
ನುಡಿ ದೇವಿ ಭಕ್ತ ಜನ ಮುಡಿಪು ಕಟ್ಟುವುದಿಲ್ಲೆ . 
ಬಹು ಜನದ ಬಹು ಮತದ ಹಿತದ ಬೆಳೆ ಗಿಲ್ಲೆ ಮಳೆ 
ಯಾಗುವುದು. ಬಹು ನಡೆಯ ಬಹು ನುಡಿಯ ಕೆಳೆ.... 
ಯಿಲ್ಲೆ ಮೊಳೆದೋರುವುದು, ಬೆಳೆದು ಕುಡಿಯೊಡೆಯುವುದು, 

ಇಲ್ಲಿ ಸ್ವ - ಪರ ಕ್ಷೇಮ ಸಂಪತ್ಸಮೃದ್ಧಿ , 
ಇಲ್ಲೆ ಇಹ ಪರಲೋಕದಾನಂದ ಖದ್ದಿ . 


ತ್ಯಾಗ ಭೋಗವನಿಲ್ಲಿ ಕೈ ಹಿಡಿದು ನಡಸುತಿದೆ. 
ಚಿತ್ರ ಕರ್ಮವನಿಲ್ಲಿ ಧರ್ಮ ಪಥಕೊಯ್ಯುತಿದೆ. 
ಸಿದ್ದಿ ಸಾಧಕರನಾಲಂಗಿಸುತ್ತಿಹುದಿಲ್ಲಿ. 
ಬುದ್ಧಿ ಭಾವುಕರನಾಕರ್ಷಿಸುತ್ತಿಹುದಿಲ್ಲಿ . 
ಹೃದಯವಾನಂದವನು ಕಂಡುಕೊಳ್ಳುವುದಿಲ್ಲಿ. 
ಅವಿದ್ಯೆಯ ವಿದ್ಯೆ ಅಜ್ಞಾನಮಂ ಜ್ಞಾನ 
ತಮದಂಧನಂಜ್ಯೋತಿಕಾಳರಾತ್ರಿಯನರುಣ 
ಕಳ ನಿಂದು ಗೆಲ್ಲುತಿಹರಾ ಗೆಲುವಿನೋಲಗದಿ 

ನಮ್ಮ ಶಾರದೆ ತನ್ನ ಶಿಷ್ಯರು ಕರೆದು 
ಹರಸುವಳು ಮಕ್ಕಳುಪ್ರೀತಿಯಂ ಮೆರೆದು. 


ಕವಿಗಳಂ ಪಡೆದೆ ರಸ ಋಷಿಗಳಂ ಪಡೆದೆ. 
ಚಾ ನಿಯಂ ಪಡೆದೆ ವಿಜ್ಞಾನಿಯಂ ಪಡೆದೆ . 
ವೇದ ಶಾಸ್ತ್ರಾಭ್ಯಾಸ ನಿಷ್ಣಾತರಂ ಪಡೆದೆ. 
ವಾದಿ ವಿದ್ಯಾನಿಪುಣ ವಾಗ್ನಿಗಳ ನೀಂ ಪಡೆದೆ. 
ಗಮಕ ಗಾನ ವಿನೋದ ವಿದ್ವಾಂಸರು ಪಡೆದೆ. 
ಇತಿಹಾಸವೇ ರಂ ಶಾಸ್ತ್ರ ಸಂಶೋಧರಂ 
ಪಡೆದೆ ನೀನೆಲ್ಲರು ನಿನ್ನ ಬಳಗಂ ಪಿರಿದು. 
ಓ ತಾಯೆ ! ಸರಸತಿಯೆ ! ಕನ್ನಡಿಗರ ರಸತಿ ಯೆ ! 

ಚೆನ್ನ ಮಕ್ಕಳ ಪಡೆದ ತಾಯಿ ನೀನಮ್ಮ . 
ನಿನ್ನ ತೇಜದ ಸೊಡರ ಕುಡಿಗಳಾವಮ್ಮ . 


ಕಳೆದ ಇಪ್ಪತೈದು ವರುಷಗಳ ಹಿಂದಿಲ್ಲಿ 
ಕನ್ನಡದ ರಾಜ ಖುಷಿ ತೆರೆದ ವಿದ್ಯಾಲಯಂ 
ಅವನ ತಸ ಅವನ ಕೃಪೆ ಅವನ ಪುಣ್ಯಂ ಸಂದು 
ತನ್ನ ಹುಟ್ಟಿನ ಬೆಳ್ಳಿಯೊಸಗೆ ಹಬ್ಬ ದೊಳೆಂದು 


ಕನ್ನ ಡ ರಮಾರಮಣ ಯಾದವ ಕುಲೋತ್ತುಂಗ 
ನನ್ನೊಡೆಯ ಜಯಚಾಮರಾಜೇಂದ್ರನಾಳಿಕೆಯ 
ಕರ್ಮ ಬಲದಲಿ ನಿಂದು ಗುಡಿಗಟ್ಟಿ ಮೆರೆಯುತಿದೆ. 
ಈ ಮೆರೆತದಲಿ ನಾವು ನಮ್ಮ ತಾಯುಡಿಯಲ್ಲಿ 

ನಲಿದಾಡುತಿಹೆವಿಂದು ಹರ್ಷದಿಂದಾಡಿ, 
ಹಳೆ ನೆನಪು ಮರುಕಳಿಸಿ ಹೊಸ ಆಶೆ ಮಡಿ. 


ಗರಿಮೆಯಲಿ ಹಿರಿಮೆಯಲಿ ಚೆಲುವಿನಲಿ ಚೆದುರಿನಲಿ 
ವಿದ್ಯೆಯಲ್ಲಿ ಬುದ್ದಿಯಲಿ ಸಿದ್ದಿ ಸಾಧನೆಗಳಲಿ 
ನಯ ವಿನಯ ನೀತಿಯಲ್ಲಿ ರುಚಿಯ ಸವಿಮಾತಿನಲಿ 
ನಿನ್ನ ಮಕ್ಕಳು ನಾವು ನಿನ್ನ ಹಾದಿಯ ನಡೆದು 
ನಿನ್ನ ಕೀರ್ತಿ ಧ್ವಜವನೆತ್ತಿ ಹಿಡಿವೆವು ತಾಯೆ . 
ಬೆಳ್ಳಿ ಹಬ್ಬದ ಒಸಗೆ ಹಬ್ಬು ನೀ ಬಳ್ಳಿಯಲಿ 
ಕುಡಿವೊಡೆದು ದಾಂಗುಡಿಯನಿಟ್ಟು ನನೆಕೊನೆವೋಗಿ 
ಸ್ವರ್ಣ ವಜೋತ್ಸವಗಳಾನಂದ ಕುಸುಮಿಸಲಿ, 

ತಾಮ್ ಬಾಳಿ ನುಡಿ ಬಾಳಿ ನುಡಿಯ ಗುಡಿ ಬಾಳಿ 
ಚಿರಮಿರಲಿ ತಾಯ ನೆಲದ ದೊರೆ ನಮ್ಮನಾಳಿ, 


ವೇದವ್ಯಾಸನಿಗೆ 
ನಿನಗಿದೋ ನಮೋ ನಮೋ ಗುರುವೆ ವೇದವ್ಯಾಸ! 

ನಿನ್ನ ಪರಿಚಯವಾದುದರಣ್ಯ ಸರ್ವಾಧ್ಯಯನ 
- ಕಾಲದಲ್ಲಿ . ಅಲ್ಲಿ ಪಾಂಡವರ ಕಥೆ ಹೆಮ್ಮರನ 
ಹೋಲುತಿದೆ. ಉಪಕಥಾವಳಿ ಬಳ್ಳಿ ವಿನ್ಯಾಸ | 
ಗೊಳ್ಳು ತಿದೆ ಸಾಂದ್ರ ವೃತ್ತಾಕಾರವನ್ನು ತಳೆದು. 
ದೈತ ಕಾಮ್ಯಕ ವನಗಳತ ಚಿತ್ರದಲಿ 
ಮಸಿ ಬಿದ್ದು , ಮುಖ್ಯ ಕಥೆ ಬಣ್ಣ ಕೆಟ್ಟ ರು ಕೆಡಲಿ ; 
ಲೋಕಕರುಹುವ ನೀತಿ ಹಿರಿದೆಂದು ನೀಂ ತಿಳಿದು ; 
ದೌಮ್ಯ ಲೋಮಶರಾದಿ ಋಷಿವರರ ಸೂಕ್ತಿಯಲಿ 
ವೇದಶಾಸ್ತ್ರಾದಿಗಳಲಿರುವಂಥ ಹಿರಿದಾದ 
ತತೋಪದೇಶಗಳ ಸಂಗ್ರಹಿಸಿ ಕೊಟ್ಟಿರುವೆ. 
ನಾನು ಇದನರಿಯದೆಯೆ ದೈತ ವನ್ಯ ದ್ರುಮದ 
ಜಟಿಲಿತ ನಿಕುಂಜದಲಿ ದಾರಿ ತಪ್ಪಿದೆನೆಂದೆ 
ಭಾವಿಸಿದೆನಿದನುಪೇಕ್ಷಿಸಿ ಮನ್ನಿಸೈ ಗುರುವೆ. 


ಮಹಾಭಿನಿಷ್ಕ ಮಣ 


ಕರಾಳ ಇರುಳಿನ ಉನ್ಮಾದದಲಿ 

ತಿರೆ ಚಿರ ನಿದ್ರೆ ಯೊಳೊರಗಿಹುದು. 
ನೀಳ ಕರ್ಬಸಿರಲಿ ಸೆರೆಯಾಗಿ 

ಹಿರಿಯರ ನಿಂದಿದೆ ತೋಳೆ . 


ಅನಂತ ಯಾತನೆಯಲಿ ಬನಗಾಳಿ 

ಚಿತ್ರಹಿಂಸೆಯಲತಿ ಬಳಲಿ 
“ ನಿಗೂಢ ತತ್ವ ರಹಸ್ಯವನಾರೂ 

ಭೇದಿಸರೆ ” ಎಂದುಲಿಯುತಿದೆ. 


ವಾಯುದೂತಗೆ ಕೇಳಿಸಿತೇನು ? 

ಸದ್ದಿಲ್ಲದೆ ನಿ೦ತನೆ ತಾನು ! 
“ ನಿಗೂಢ ತತ್ವ ರಹಸ್ಯವ ನಾನು 

ಭೇದಿಸಲೆಂದೇ ಬಂದಿಹೆನು ” 


ಸುಧೀರ ಕಂಠದೊಳಿಂತು ತಥಾಗತ 

ನುತ್ತರವೀಯುತ ಮೈ ಮರೆದು 
ಆತ್ಮ ಜ್ಞಾನವನರಸುತೆ ಪೋದು 

ಸಂಸಾರವ ತಾಂ ಸಲೆ ತೊರೆದು . 


ಕೇಳಿಸೀತಾದನಿ ಅಲೆ ಅಲೆಯಾಗಿ 

ದೂರ ಮಬ್ಬಿನ ಕಾಡನಲಿ. 
ಮಿಂಚಿನ ವೇಗದಿ ವಾಜಿಯನೇರಿ 

ಕಣ್ಮರೆಯಾದನು ಸಿದ್ದಾರ್ಥ. 


ಖುರಪುಟ ಕೊನೆಯಲಿ ಕೇಳಿಸದಾಯು 

ಅಗಮ್ಮ ಕಾನನದಲಿ ಮೊಳಗಿ. 
ಜಡದ ಸುಷುಪ್ತಿ ಯನಿರಿಯುತಲಿತ್ಯ 

ಪೂರ್ವಗಿರಿಯಲಿ ಬೆಳಗಾಯ್ತು . 


ವಿಜ್ಞಾನಿಗೆ 
ಓ ದಿವ್ಯ ವಿಜ್ಞಾನಿ! ನಿನ್ನ ಪ್ರತಿಭೇದೀಪ್ತ 
- ಗುಪ್ತ ಸಂಶೋಧನೆಯಿನಾದ ಸಂಹಾರಮಂ, 

ಪರಮಾಣುಸಿಡಿಮದ್ದಿನತುಳ ಪರಿಣಾಮವುಂ, 
ನೆನೆದೆ ನಾಂ ಮೈನವಿರೋಳದ್ದಿ ದೆಂ ಸಂತಪ್ತ 

ನಾಗಿ, ಅಹ ! ನಿನ್ನ ಹಂಕಾರದಲಿ, ತಾರ್ಕಿಕನ 

ತಾತ್ವಿಕನ ಕವಿಯ ಮೇಣ್ ಧರ್ಮಸಂಸ್ಥಾಪಕನ 
ಶಾಂತಿಯುಪದೇಶ ತಾಂ ಜಲಲಿಪಿಯಮೋಲಾಗೆ 
ಲೋಕಸೃಷ್ಟಿಗೆ ಸ್ಥಿತಿಗೆ ವಿಲಯವು ಕಾಣಿಸದೆ. 

ಆದೊಡೇಂ? ಅಣುಗಳಂ ವಿಶ್ವ ಕಿರಣಂಗಳಂ 
ಮೂಾರಿರುವ ಪರಶಕ್ತಿಯನ್ನ ರಿವ ದರ್ಶನಕೆ 
ನಿನ್ನಲ್ಲಿ ನೆಲ್ಲಮಲ ಚಿಚ್ಚ ಕ್ರಿಯಂ ವ್ಯಯಿಸಿ 

ಆತ್ಮಸಾಕ್ಷಾತ್ಕಾರದಮ್ಮತದಾನಂದನಂ 
ಪಡೆದೆಯೇಂ ? ಅದನುಳಿದ ಈ ಸಿದ್ದಿ ಬರಿಯ ಹುಸಿ. 

ಅದೆ ಖತಂ ಅದೆ ಶಿವಂ ಅದೆ ಜಗದ್ಧಾರಣಂ 


ಮಹಾತ್ಮ ಗಾಂಧಿಗೆ 
ಸೂಯ್ಯನಂತಗ್ನಿ ಯಂತಾ ವಿದ್ಯು ತೆಂತಂತೆ 

ಹೊನಲಂತೆ ಅಲರಂತೆ ಎಲರಂತೆ ಅರಿಲಂತೆ 

ಜೇನಂತೆ ಹಾಲಂತೆ ಪೀಯೂಷವೆಂತಂತೆ 
ನಿನ್ನ ನುಡಿ ನಿನ್ನ ನಡೆ ಮಂಗಳ ಮನೋಹರ 
ಸಾನಂದ ಸುಂದರಂ ಸಂಪೂರ್ಣ ಶಂಕರಂ. 

ಅಂತೆಯೆ ಮಹಾತ್ಮನೆಂದಂಜಲೀಕೃತನಾಗಿ 

ನಿನ್ನ ಪದ ಪಂಕಜಕೆ ಮಣಿಯುವೆ ಶಿರಂ ಬಾಗಿ, 
ಸತ್ಯಮನಹಿಂಸೆಯಂ ಸ್ವಾತಂತ್ರ ಪ್ರೀತಿಯಂ 
ಭಾರತೀಯರಿಗಿತ್ತೆ ಶಾಂತಿಯಂ ದಾಂತಿಯಂ. 

ದುಷ್ಟ ಜನ ಶಿಕ್ಷಣಕೆ ಶಿಷ್ಟ ಜನ ರಕ್ಷಣಕೆ 

ಮೇಣೀ ಧರಿತ್ರಿಯಲಿ ಧರ್ಮ ಸಂಸ್ಥಾಪನಕೆ 
ಶ್ರೀಕೃಷ್ಣ ಜರತುಷ್ಟ ಜಿನ ಮಹಮ್ಮದ ಬುದ್ಧ 
ಕ್ರಿಸ್ತರಂತವತಾರ ತಾಳಿರುವ ನಿನಗಿದೆ . 

ಜಯಮಕ್ಕೆ ಒಳಿತಕ್ಕೆ ಮೇಣ್ ನಿತ್ಯ ಶುಭಮಕ್ಕೆ . 


ಶ್ರೀನಿವಾಸರ ಮಲಾರವನ್ನು ಓದಿ 


ಶ್ರೀನಿವಾಸರೆ ನೀವು ರಚಿಸಿದ ಮಲಾರವನು 
- ಓದಿ ಮುಗಿಸಿ ಹೆನಿಂದು ಹರುಷದುತ್ಸಾಹದಲಿ. 

ಅದರ ಬಗೆ, ಭಾವ ಹೇಳುವ ರೀತಿ, ಮಾತಿನಲಿ 
ನೀತಿಯನುಕೊದು ಬರೆದಿಹ ಛಂದ, ಎಲ್ಲವನು 

ಗ್ರಹಿಸಿ ವಿಸ್ಮಯವಾಂತೆ ಸಂತಸದೊಳೊಲಾಡಿ. 
ಶಾರದೆಯು ನಿಮಗೊಲಿದು ನಿಮ್ಮ ಕೊಳಲನು ಮಾಡಿ 
ತಾನುಸಿರನೂದುತಿರೆ ಹಾಡಿದಿರಿ ನೀವಂತೆ. 

ನಮ್ಮ ಹೊಸಗನ್ನಡದ ಕಾವ್ಯನಂದನ ವನದ 

ಮನಸೆಳೆವ ಮಂದಾರದರಳಂತೆ ಮುದ್ದಾದ 
ನಿಮ್ಮ ಕೃತಿಯರಳುತಿಹುದೆಮ್ಮ ನಾಡಿನ ಪುಣ್ಯ 
ಹಿರಿಯರಲಿ ಹಿರಿಯನೆಂದೆನಿಸಿರುವ ಓಗಣ್ಯ ! 

ನಿಮೊಳಿಂದುಗಮಿಸಿದ ಅಷ್ಟ ಷಟ್ಟದಿ ರಚನೆ 

ಕನ್ನಡದ ಕವಿತೆಯಲಿ ಹೊಚ್ಚಹೊಸ ಮಾರ್ಗವೆನೆ 
ಹೊಗಳಿಕೆಯ ಮಾತಲ್ಲ, ಸತ್ಯವನೆ ಪೇಳಂತೆ. 


ಭಾರತದ ವಿದ್ಯಾರ್ಥಿಗೆ 
ಆಸೇತುಹೈಮಾಚಲಂಬರೆಗಮೊಂದಾಗಿ 

ರಾಜಕೀಯೋದೂತ ವಿಲಯಾಗ್ನಿ ಯುರಿ ಹೊತ್ತಿ 

ದಿಗ್ದಿಗಂತಂ ಸುತ್ತಿ ಜೀವಕೋಟಿಯ ಮುಕ್ಕಿ 
ನಿರ್ನೆರಂ ದಹಿಸುತಿರೆಯಿರೆ ತಾನೆ ತಾನಾಗಿ ; 

ಭಾರತ ಸ್ವಾತಂತ್ರ ರಣಯಜ್ಞದಾ ಉರಿಗೆ 

ಕ್ರಾಂತಿ ಕಾಳಿಯ ಚಂಡಿಯುದ್ದಂಡ ದಾಹುತಿ ಗೆ 
ನಿನ್ನ ಮೃತ ವಿದ್ಯೆಯಂಸಲೆಯ ಸಿದ್ದಿ ಯಂ 
ನಿನ್ನೆ ದೆಯ ರಕ್ತಮಂ ತಾಣಮಂ ಪ್ರಾಣಮಂ 
ಈ ಬೇಳೆ ನೀನಾ ತ್ಮ ಸಂತೋಷದಿಂದೋರಂತೆ. 
ಜನ್ಮ ಭೂಮಿಯ ಋಣವ ತೀರ್ಚಿ ಮೇಕಂ ಬೆತ್ತೆ . 
ಭಾರತದ ಬಿಡುಗಡೆಗೆ ಹೋರಾಡಿ ಅಸು ತೆತ್ತೆ . 

ಇತಿಹಾಸ ಲೇಖಕಂ ನಿನ್ನೀ ಚರಿತ್ರೆಯಂ 

ರಕ್ಷಾ ಕರಂಗಳಲಿ ಬರೆದು ವಿಸ್ತರಿಸುವಂ. 
ಪಾಠಕ, ವಾಚಿಸುವನದನಶನಿ ರನದಂತೆ. 


ವೆಂಕಟಾಚಾರ್ಯರಿಂದ 


ನಮ್ಮ ಬಂಕಿಮಚಂದ್ರ ಓ ವೆಂಕಟಾಚಾರ್ಯ ! 

ಕನ್ನಡದ ನುಡಿ ನೆಲದಿ, ವಂಗ ಕಾದಂಬರಿಯ 

ಕಾವ್ಯರಸ ಮಕರಂದ ಸುರಿವ ಮಧುಮಂಜರಿಯ 
ಮಂಜುಳ ರಸಾಲತರು ರಾಜಿಯಂ : ಸೌಂದರ್ಯ 
ಲಕ್ಷ್ಮಿಯ ವಿಹಾರೋಪವನ ವೀಧಿಯಂ: ಸೃಜಿಸಿ 

ಪಾಠಕ ಭ್ರಮರಾಳಿಗಾಮೋದನನ್ನಿ . 

ರಸಿಕ ಕಳಕಂಠಗಳಿಗನ್ನ ತಾನ್ನ ಮನ್ನಿ . 
ರನ್ನು ಅದ್ಭುತ ಕಥೆಯೊಳಪ್ರತಿಮ ಪಾತ್ರಮಂ 

ರಚಿಸಿ ಸುಂದರ ಕೃತಿಯ ಫಲವ ಮೇಣೆನಗಿತ್ತೆ . 
ನಿನ್ನ ಕಾದಂಬರಿಯ ಚೂತ ಕಾಂತಾರನಂ 

ಚರಸಿ ಸಂಚರಿಸಿ ನಾನಾನಂದ ವಶನಾದೆ. 
ಚಿತ ಕೈತೋತ್ಸವದ ನಂದನಾರಾನದಲಿ 

ಗ್ರಹಿಸಿ ಸಂಗ್ರಹಿಸಿ ನಾಂ ಸಂಭ್ರತಶ್ರೀಯಾದೆ. 
ಶಂಕರ ಭಯಂಕರ ವಿನೋದಾನುಭವಿಯಾದೆ. 


ರಾವ್ ಬಹದೂರ್ ಆರ್ . ನರಸಿಂಹಾಚಾರರಿಗೆ 


ತನ್ನ ಮನೆತನದವರ ಪ್ರಾಚೀನರಿತಿಹಾಸ 

ವನು ಹೇಳಿ, ಅವರ ಶೌ‌ ದಾರ ಸುಗುಣಗಳ 

ತನ್ನ ವರಿಗರುಹು , ಮತ್ತ೦ತೆ ಕಥೆ ಕೇಳ 
ಲಾಶಿಸುವ ಮಕ್ಕಳನ್ನು ಮುದ್ದಿಸುತೆ, ಹಾಸ್ಯ ರಸ 

ಸೂಸುತಿಹ ನಗೆಗಡಲ ತೆರೆ ತೊಟ್ಟಿಲಲಿ ತೂಗಿ; 
ಆನಂದದಲಿ ತಾನು ಉರುಳಿ ಬರುವಿರುಳಿನಲಿ 
ನಿದ್ದೆ ಹೋಗುವ ಮನೆಯ ಅಜ್ಜಯ್ಯನಂದದಲಿ 
- ನೀವೆನುಗೆ ನಮ್ಮ ಪೂರ್ವಜರವರ ' ಕವಿಚರಿತೆ 
- ಯನ್ನೊರೆದು ನಗೆಗಡಲ ' ಕಥೆ ಹೇಳಿ ರಸದೊರತೆ 
ಯನು ಸೂಸಿ ಪೆಮ್ಮ ನಡಿದಾವರೆಯ ಸೇರಿದಿರೆ! , 

- ವಿದ್ಯೆಯಂ ವಿನಿಯಮಂ ರಾಜಮಯ್ಯಾದೆಯಂ 
ಪಡೆದವಳ ಯಶವಂತ ಕನ್ನಡ ಪಿತಾಮಹರೆ ! 

ನಿಮ್ಮ ನೆನಹಿನ ದೀಪವೆಮ್ಮೆದೆಗೆ ಬೆಳಕಾಗಿ 
ನಾಡ ಸೇವೆಗೆ ದಾರಿ ತೋರಲೆನಗಣಿಯಾಗಿ, 


“ ಶ್ರೀ ” ಯವರಿಗೆ ಬಾಷ್ಪಾಂಜಲಿ 


ಓವೊ ನಮಾಚಾರ್ಯ ಓವೊ ನಾಡಿನ ಸೂರ್ಯ 

ಓವೊ ಕನ್ನಡ ತಾಯ ಹಿರಿಯ ಸತ್ಪುತ್ರ 
ಓವೊ ನಮ್ಮಕ್ಕರೆಯ ಸಿರಿಯ ವರ ಗುರುದೇವ 
- ಓವೊ ನಮ್ಮಿನಾಡ ಪ್ರೇಮ ಸತ್ಪಾತ್ರ ! 
ಓವೊ ಕರುನಾಡವರ ಹೊಸಕುಲದ ತಲೆವಣಿಯೆ 
- ಓವೊ ನಮ್ಮಿನುಡಿಯ ದಿವ್ಯ ಸರ್ತಿ, 
ಓವೊ ಹೊಸಗನ್ನಡದ ಕಾವ್ಯದೊಂಕಾರವೇ 

ಓವೊ ನಮ್ಮಿನೆಲದ ಪುಣ್ಯವರ್ತಿ. 
ಓವೊ ಪೆದ್ಮನೆ ನಿನ್ನ ಅಡಿದಾವರೆಗೆ ಮಣಿದು 
ಬಾಡಿ ನಿಂದಿಹೆನಿಂದು ಬಾಷ್ಪ ದಂಜಲಿವಿಡಿದು. 
ಶ್ರೀಕೃಷ್ಣ ನೊಲುಮೆಯಲಿ ನಲಿದು ನೆಮ್ಮದಿವಡೆದು 

ಮನವುಬ್ಬಿ ಹಸುರಾದೆ ನನಗೆ ನೆಳಲಾದೆ; 
ನಿನ್ನೊಲುಮೆ ಪೊನ್ನು ಡಿಯ ಸಿರಿತೋಡವುಗಳ ತೊಡಿಸಿ 

ಕನ್ನ ಡವ ಸಿಂಗರಿಸಿ ನಮಗೆ ಗುರುವಾದೆ. 
ಕನ್ನ ಡ ಯಶೋಗಾನದುಲಿಯ ಜೇನಿಂಚರನ | 

- ನುಡಿಯಿಸುವ ಶ್ರೀವಾಣಿ ಕೈವೀಣೆಯಾದೆ; 
ಕನ್ನಡಮ್ಮನ ತಲೆಯ ಮರುಮುಡಿ ಕಿಡಿಯಾದೆ 

* ಬೆಳಬೆಳಗಿ ಹೆಸರಾದೆ ನನಗೆ ಬೆಳಕಾದೆ. 
ಓವೊ ಪೆದ್ಮನೆ ನಿನ್ನ ಅಡಿದಾವರೆಗೆ ಮಣಿದು 
ಬಾಡಿ ನಿಂದಿಹೆನಿಂದು ಬಾಷ್ಪ ದಂಜಲಿ ಪಿಡಿದು. 
ಆರ್ಯ ಋಷಿಗಳ ಪುಣ್ಯರಸತೀರ್ಥದಲಿ ನಿಂದೆ 

ದಿವ್ಯ ದರ್ಶನ ಕಂಡೆ ಹತ್ರ ಶುದ್ಧ ನಾದೆ. 
ಧರ್ಮ ಸಂಸ್ಥಾಪಕರ ತತ್ವ ಮಂದಾಕಿನಿಯ 


ಅನ್ನು ತ ಜಲದಲಿ ನಾಂದೆ ಚಿತ್ ಸುಭಗನಾದೆ. 
ವಿಶ್ವ ಕಪಿಗಳ ಮಹಾ ಕಾವ್ಯಗಂಗಾ ಲಹರಿ 

ನಿನ್ನಾ ಮಂ ಮಿಸಿಸೆ ಪರಿಪೂತನಾದೆ. 
ಅಂತೆ ರಸಋಷಿಯಾದೆ ರಸಚ ನೀನಾದೆ 

ಲೋಕನಾಯಕನಾದೆ ಲೋಕ ಗುರುವಾದೆ. 
ಓವೊ ಸೆನೆ ನಿನ್ನ ಅಡಿದಾವರೆಗೆ ಮಣಿದು 
ಬಾಡಿ ನಿಂದಿಹೆನಿಂದು ಬಾಷ್ಪ ದಂಜಲಿ ಸಿಡಿದು. 
ಷೇಕ್ಸ್ಪಿ ಯರ್ ನಿನಗಮ್ಮ ತ ಸೆಲ್ಲಿ ನಿನಗಾಮೋದ 
- ಪಂಪ ರನ್ನರ ಕಾವ್ಯ ನಿನ್ನೊಲುಮೆ ಹುಚ್ಚು. 
ಸಾಫೋಕ್ಲೀಸ್ ಈಸ್ಕಲೀಸ್ ನಿನ್ನ ಆತ್ಮಾನಂದ 

ವೀರನಾರಾಯಣನ ಕೃತಿ ನಿನಗೆ ಕೆಚ್ಚು . 
ಕೋಲ್‌ರಿಜ ವರ್ಡ್ಸ್‌ವರ್ತರನಳ ಕೃತಿ ನಿನಗಿನಿದು 

ಬಸವ ತಿರುವಳ್ಳವರ್ ನಿನ್ನೆ ದೆಗೆ ತಂಪು. 
ಆರಾಲ್ಡ್ ಮಿಲ್ಲನ್ನ ರಂತೆ ನಿನಗತಿ ಸೊಂಪು 

ರಾಘವನ ಕವಿತೆ ನಿನಗಿಂಪು. 
ಓವೊ ಪೆದ್ಮನೆ ನಿನ್ನ ಅಡಿದಾವರೆಗೆ ಮಣಿದು 
ಬಾಡಿ ನಿಂದಿಹೆನಿಂದು ಬಾಷ್ಪ ದಂಜಲಿ ಪಿಡಿದು. 
ಹೊನ್ನ ಹರಿವಾಣದಲ್ಲಿ ಹಾಲಾಹಲಂ ತುಂಬಿ 

ಬಳಿ ಬಂದ ವಿಧಿಯ ನೀಂ ಸ್ವಾಗತಿಸಿದೆ. 
ಕಾವ್ಯ ಶಾರದೆಯೊಲಿದು ರುದ್ರ ವೀಣೆಯ ಮಿಡಿದು 

- ಸಿಡಿಲ ದನಿಯಲಿ ಹಾಡಿ ಮಿಂಚನೆಸೆದು 
ಕೂರ್ಸಾಗಿ ಬೆಳಗಿ ತಾನಿಳೆಗಿಳಿದು ಬಳಿಗೆ ಬರೆ 

ಅವಳ ನಾರಾಧಿಸಿದೆ ಆದರಿಸಿದೆ. 
ಅವಳ ಸಾಕ್ಷಾತ್ಕಾರದಾನಂದದುಕ್ಕೇರಿ 

ಹಾಡಿ ಆಡಿದೆ ನಲಿದೆ ರಸ ಪುರುಷನಾದೆ. 
ಓವೊ ಸೆನೆ ನಿನ್ನ ಅಡಿದಾವರೆಗೆ ಮಣಿದು 
ಬಾಡಿ ನಿಂದಿಹೆನಿಂದು ಬಾಷ್ಪ ದಂಜಲಿ ಪಿಡಿದು, 


ತುಳಸಿದಳದೊಡನಿರುವ ತುಂಗೆ ನೀರೆಂತಂತೆ 

ಮರುಗದೊಡನೆರೆದಿರುವ ಮೊಲ್ಲೆಯರಳಂತೆ 
ಸಿಗುರೆಸೆದ ಕಬ್ಬ೦ತೆ ಕಾವಳಿದ ಹಾಲಂತೆ 

ಹುತದಿಂದದೆ ಕಿತ್ತ ಕೋಲ್ ಜೇನಿನಂತೆ | 
ನಿನ್ನ ನಡೆ ನುಡಿ ಸೊಂಪು ಭಾವದರ್ಥವು ಪೆಂಪು. 

ಅತಿಸರಳ ಅತಿ ಸಹಜ ಅತಿಸುಭಗಕೃತಿಯು. 
ನಿನ್ನ ಕನ್ನಡಕೂರ್ಪು ನಿನ್ನ ಕನ್ನಡದಾ ರ್ಪು 

ಆ ತೆಳ್ಳು ಆ ಮಲ್ಲು ಎಲ್ಲ ಅನುಪಮವು. 
ಓವೊ ಪೆದ್ಮನೆ ನಿನ್ನ ಅಡಿದಾವರೆಗೆ ಮಣಿದು 
ಬಾಡಿ ನಿಂದಿಹೆನಿಂದು ಬಾಷ್ಪ ದಂಜಲಿ ಪಿಡಿದು, 


ಕ 


ಕನ್ನಡದ ಬಾವುಟವನೆತ್ತರಕೆ ಹಾರಿಸಿದೆ 

ಕನ್ನಡದ ಸತ್ವವನು ಮತ್ತೆ ಘೋಷಿಸಿದೆ. 
ಕನ್ನಡದ ಕೀರ್ತಿಯನು ಧವಳಗಿರಿಗೇರಿಸಿದೆ 

ಕನ್ನಡದ ಮಹಿಮೆಯನು ಮೇಲೆತ್ತಿ ಹಿಡಿದೆ. 
ಕನ್ನಡದ ತೀರ್ಥಗಳ ಕನ್ನಡ ಕ್ಷೇತ್ರಗಳ 

ಪ್ರತ್ಯಕ್ಷದಲಿ ಕಂಡೆ ಭಕ್ತಿಯಲಿ ಮಣಿದೆ. 
ಕನ್ನಡದ ಹೋಂದೇರನೂರೂರಿಗಳ ತಂದೆ. 

ಕನ್ನಡಕೆ ಕೊಡುಗೈಯ ಕಾಣೆಗಳ ತಂದೆ. 
ಓವೊ ಪೆರನೆ ನಿನ್ನ ಅಡಿದಾವರೆಗೆ ಮಣಿದು 
ಬಾಡಿ ನಿಂದಿಹೆನಿಂದು ಬಾಷ್ಪ ದಂಜಲಿ ಪಿಡಿದು. 


ಕನ್ನ ಡಂ ಸೊಂಪೆಂದೆ ಇಂಪೆಂದೆ ಪೆಂಪೆಂದೆ 

ಗೆಲುವೆಂದೆ ಚೆಲುವೆಂದೆ ಸಿರಿಯೊಲುಮೆಯೆಂದೆ. 
ಕಬೈಂದೆ ಮಾವೆಂದೆ ಪಾಲೆಂದೆ ಜೇನೆಂದೆ 

- ಮಕರಂದವೆಂದೆ ಮೇಣ ತ ರಸವೆಂದೆ. 
ಕನ್ನಡಂ ತವರೆಂದೆ ಕನ್ನಡ ತಾಯೆಂದೆ 


ಕನ್ನ ಡಂ ನನ್ನುಸಿರ್ ನಮ್ಮಾತ್ಮನೆಂದೆ. 
ಚಕ್ರವರ್ತಿನಿಯೆಂದೆ ಸಾಮಾಜಿಯವಳೆಂದೆ 

- ನಮ್ಮ ಆರಾಧನೆಯ ದೈವವೆಂದೆ. 
ಓವೊ ಪೆದ್ಮನೆ ನಿನ್ನ ಅಡಿದಾವರೆಗೆ ಮಣಿದು 
ಬಾಡಿ ನಿಂದಿಹೆನಿಂದು ಬಾಷ್ಪದಂಜಲಿ ಸಿಡಿದು. 


ಖತನೊಂದೆ ಗೆಲ್ಲುವುದು ಅನೃತ ಗೆಲ್ಲದು ಎಂದೆ 
* ಅನ್ನ ತಮೆನೆ ವಿದ್ಯೆಯೆ ಅವಿದ್ಯೆಯಿಂದೆ. 
ವಿಶ್ವ ಭಾರತಿ ಶರಣು ಕಿರುತೀರ್ಥವಲ್ಲೆಂದೆ | 

ಸರ್ವ ಜೀವಕು ಮುಕ್ತಿ ಸಲೆ ದೊರೆಯಲೆಂದೆ. 
ದೇವರೊಳ್ ಪಗೆವವರ ಕಾಳಗಂ ನಿಲಲೆಂದೆ 

ಜ್ಞಾನ ಧರ್ಮ೦ಗಳಿ೦ದಿಳೆ ತಣಿಯಲೆಂದೆ. 
ಸಾವುದೆಲ್ಲಾ ಸತ್ತು ಬಾನಾಳೆ ಪೂಣ್ಣೆಂದೆ 

ಕನ್ನಡಿಗರುಸಿರಾಗಿ ನುಡಿ ಬಾಳಲೆಂದೆ. 
ಓವೊ ಪೆದ್ಮನೆ ನಿನ್ನ ಅಡಿದಾವರೆಗೆ ಮಣಿದು 
ಬಾಡಿ ನಿಂದಿಹೆನಿಂದು ಬಾಷ್ಪ ದಂಜಲಿ ಪಿಡಿದು. 


ಕನಿಕರಿಸಿ ನೀಂ ಕರೆದ ಕರುಣಾಳು ಬೆಳಕಿಗೆ 
- ಕೈ ಮುಗಿದು ಬೇಡುವೆ ಮನದಿಂ ಭಾಗಿ . 
ನೆಮ್ಮುಗೆಯ ನಾಡಿಂಗೆ ಸಚ್ಚಿದಾನಂದಕ್ಕೆ . 

ನಡೆದ ನಿನ್ನಾತ್ಮಕ್ಕೆ ಸದ್ಧ ತಿಯದಕ್ಕೆ . 
ನಿನ್ನ ಜೀವನ ದೀಕ್ಷೆ ನಮಗೆ ದೀವಿಗೆಯಾಗಿ 

ನಮ್ಮ ಬಾಳ್ ಕನ್ನಡದ ಸೇವೆಯಲ್ಲಿ ಸಲ್ಲೆ . 
ನಿನ್ನ ಜೀವನ ಮಂತ್ರ ನಿನ್ನ ಜೀವನ ತಂತ್ರ 

ನಮ್ಮೆದೆಗಳಂ ಬೆಳಗಿ ಕನ್ನಡಂ ಗೆಲ್ಗೆ , 
ಓವೊ ಪೆರನೆ ನಿನ್ನ ಅಡಿದಾವರೆಗೆ ಮಣಿದು 
- ಬಾಡಿ ನಿಂದಿಹೆನಿಂದು ಬೆ ಹೃದಂಜಲಿ ಸಿಡಿದು. 


ಕಲ್ಪನಾ ವಿಲಾಸ 


ಪಡುವೆಟ್ಟಿನಾಚೆಯಲಿ ಹಗಲ ಕಡೆಗಾಲದಲಿ 
* ಸಂಧ್ಯೆ ಸಾಗರದಂತೆ ಮೊರೆದುರುಳುತಿತ್ತು . 
ಕದರಿದೋಕುಳಿಯಾಗಿ ಹರಿದು ಬಾಂದೊರೆ ಬಂದು 

* ಬಣ್ಣಗಡಲನು ನಡುವೆ ಸಂಧಿಸಿತ್ತು . 
ಭರ ಬಂದ ಕಡಲಂತೆ ಕಿರಿಮುಗಿಲ ತೆರೆಯೆದ್ದು 

ಥಳಥಳನೆ ಹೊಳೆದು ಹೊಗರೇಳುತಿತ್ತು 
ತೆರೆಮರೆಯೊಳತಿದೂರದಾಚೆಯಲಿ ಹೊಳೆದಿತ್ತು 

ಕಡಲ ಕಂಬದ ದೀಪದಂತೆ ರವಿಬಿಂಬ, 
ಸಿಂಧೂರ ಸಾಗರದ ಚಕ್ರವರ್ತಿನಿಯಂತೆ 

ಮೆರೆವ ಸಂಧ್ಯಾದೇವಿ ತನ್ನ ಸಖಿ ಕಳುಹಿ , 
ಮುನ್ನೀರಿನಾಟದಲಿ ಮನವಾರೆ ನಲಿಯಲಿಕೆ 

ತನ್ನೊಡನೆ ಬರಲೆನ್ನ ಕರೆದಳಂದು . 
ಪಡುಗಡಲ ಕೆಂದೊರೆಯ ಮುಗಿಲ ದೋಣಿಯನೇರಿ 

ಸಂಧ್ಯೆ ಗಭಿಮುಖವಾಗಿ ಹುಟ್ಟು ತೆಗೆದು, 
ಅವಳ ಸಾನ್ನಿಧ್ಯವನ್ನು ಸೇರುವಾತುರದಿಂದೆ 

ದೋಣಿಯನು ದೂಡಿದೆನು ಕಡಲ ಮೇಲೆ. 
ಪುಟ್ಟ ಚಿನ್ನದ ದೋಣಿ ಅದಕೆ ರನ್ನ ದ ಹುಟ್ಟು 

ಮೇಲೆ ಮುತ್ತಿನ ಛತ್ರಿ ಮಿನುಗುತಿತ್ತು 
ಹೊಂಬೆಳಗು ಕೆಂಬೆಳಗು ಮಿಶ್ರವರ್ಣದಿ ಕರಗಿ . 

- ಸುತ್ತೆ ಸಂಭ್ರಮವ ಸೂಸುತಿತ್ತು , 
ತೆರೆಯುಬ್ಬಿ ಬರುತಿರುವ ಕಡಲ ಮೇಲಿಂದುರುಳಿ 

- ಸುರಭಿಯುತ ತಂಬೆಲರು ತೀಡುತಿತ್ತು , 
ಮೋಡಗಳ ಹುಡುಗಿಯರು ಹಾಡುಗಳ ಹಾಡಿದರು 


ಪ್ರಸ್ಥಾನ ಕಾಲದಲಿ ಶುಭವ ಬಯಸಿ. 
ಕಡಲ ಕನೈಯರೆಲ್ಲ ಸಂತಸದೊಳಿದಿರು ಬಂ 

ದಾರತಿಯ ನೆತ್ತಿದರು ಸೇಸೆ ತಳಿದು. 
ಕೇಣಿಗೊಂಡೇಳುತಿಹ ತೆರೆಯ ತೂಗುಯ್ಯಲೆಯೊ 

ಳೊಲಿದಾಡಿ ತೂಗಾಡಿದೋಣಿ ಸಾಗಿತ್ತು . 
ಅವಳೂರಸೇರಿದೆನು ಅವಳೊಲವ ಹಾರಿದೆನು 

ಅವಳ ಬಳಿ ನನಗಾ ವುದಿನ್ನು ಕೊರತೆ. 
ಗಂಧರ್ವ ಗಾನ ಯಕ್ಷರ ಕುಣಿತ ಅಪ್ಪರೆಯ 

ರಾಲಾಪ ಕಿನ್ನರರ ತಾಳಮೇಳ. 
ರಾಗಮಾಲಿಕೆಗಳನು ನುಡಿವ ರಾಗಿಣಿ ರಾಣಿ 

ಅವಳೆದುರೆ ಕುಳಿತಿರುವಳದೊ ಮಧುರ ವಾಣಿ. 
ಅವಳ ಸುತ್ತಲು ನಿಂದ ಪರಿವಾರ ದೇವಿಯರು 

ರಾಣಿಯಲಸಿಕೆಗಳನ್ನು ಪರಿಹರಿಸುವವರು , 
ಚರಿ ಕನ್ನ ಡಿ ಕಳಶ ಬಾಚಣಿಗೆ ಹಿಡಿದವರು 
* ಗುಧ ಕಸೂರಿಗಳ ತಿಲಕವಿಡುವವರು, 
ಕುಸುಮ ಹಾರವ ಹಿಡಿದ ನಿಡುಜಡೆಯ ನಾರಿಯರು 

ಗೆಜ್ಜೆ ಘಲಿರೆನುತಿರುವ ಸೆಜ್ಜೆ ನನೆಯವರು, 
ಇಂದ್ರನನರಾವತಿಯ ಸೈರಂದ್ರಿಣಿಯರಂತೆ 

* ಸಾಲುಗೊಂಡೆದುರಿನಲಿ ನಿಂತ ರಮಣಿಯರು. 
ಮುಗುಳು ನಗೆಯವರ ಬಗೆ ಚಿರ ನಿನೂತನವಾಗೆ 

ಅವರಾಟ ಪಾಟಗಳಿಗಂದು ಬೆರಗಾಗೆ ; 
ರಾಣಿಯರು ಚೇಟಿಯರು ಕೆಳದಿಯರು ಎಲ್ಲರೂ 

ಳಿದು ಮಾಯವಾಗೆ ; 
ಸಂಧ್ಯೆ ಸಡಗರದಿಂದಲೆನ್ನ ತುಟಿಗಳಿಗಂದು 
- ಸಂಧಿಸಿದ ನಿಶೆ ತುಂಬಿದಾ ಮಧುರ ಪಾತ್ರೆ 
ಸುಧೆಯುಣಿಸನೂಡುತಿರೆ ಮೈ ಮನನ ಮರೆಯಿಸಿದೆ 

ಲೀಲೆಯಲಿ ಕಳೆದಿತ್ತು ಯಾನ ಯಾತ್ರೆ . 


ಮೈ ಮರೆತು ಮನಮರೆತುಮರಿಮಲಗಿರಲು 

* ಸಂಧ್ಯೆ ಜಾರಿದಳಯೊ ಜಾರಿಣಿಯ ತೆರದಿ. 
ಮುಂದೊಮ್ಮೆ ಕಣ್ಣೆರೆದು ನೋಡಿದೆನು ಬೆದರಿದೆನು 

ದೋಣಿ ಬಾದಣಗೊರೆದು ನೀರು ತುಂಬಿತ್ತು . 
ಎಲ್ಲಿ ರನ್ನ ದ ಹುಟ್ಟು ಎಲ್ಲಿ ಮುತ್ತಿನ ಛತ್ರಿ 

ಕಡೆಗಿನಿತು ಕಹಿಯಾಯೆ ಸಂಜೆ ಮುತ್ತು . 
ಹುಚ್ಚೆದ್ದ ಬಿರುಗಾಳಿ ಭೋರಿಡುವ ತೆರೆಯೋಳಿ 

ಕಣ್ಣು ಕಾಣದ ಮಹಾಕಾಳರಾತ್ರಿ . 
ಗತಿಯಾರು ಮತಿ ಯಾರಪಾರವಾರಿಧಿಯಿಂದ 

ಲಾರೆನ್ನ ಉಳುಹುವರು ಎಲ್ಲಿ ರಾತ್ರಿ ! 
ಎಳಗೂಸಿನಂದದಲಿ ಕೂಗಿ ಕಿಟ್ಟನೆ ಕಿರಚಿ 
- ಕಾಳಿರುಳ ಕಡಲಿನಲಿ ಬೀಳಬೇಕೆ ! 
ಮುಳುಗಿದೆನೊ ತೇಲಿದೆನೋ ನನಗೆ ಎಚ್ಚರವಿಲ್ಲ 

ಮುಂದಾದುದನು ನಿನಗೆ ಹೇಳಲೇಕೆ. 


ಇರುಳೆಲ್ಲ ನನಗಾಗಿ ಕಾದು ಕೃಶಳಾಗಿದ್ದ 

ಚಂದಿರೆಯ ಮಡಲಿನಲಿ ನಾನು ಮಲಗಿದ್ದೆ, 
ಕ್ಷಮಿಸೆನ್ನ ಶಶಿದೇವಿ ನಿರಪರಾಧಿಯು ನಾನು 

ಇನ್ನೊಮ್ಮೆ ಮರುಳಾಗೆ ಸಂಧ್ಯೆಗೆನುತಿದ್ದೆ . 
ನನ್ನ ಬಾಳಿನ ಗೃಹಿಣಿ ಮಿಡಿದ ಕಣ್ಣೀರಿನಲಿ 

ನನ್ನ ಭಾಗೋದಯದ ಉಷೆ ಮಿಂದು ಬಂದು, 
ತರುಣಾರುಣೋದಯದ ಮುಂಬೆಳಗಿನೋಲಗದೊ 

ಳಾರತಿಯ ಬೆಳಗಿದಳು ಸೇಸೆ ತಳಿದು, 


ಪೂಜೆ 


ಘನವಂತನೆದುರಿನಲಿ ಘನರು ನಾವೆಂದೆಣಿಸೆ 

ಮನವೊಲಿದು ಬಂದಿಹೆವು ಪೂಜೆಗೆಂದು. 
ಮಹಿಮವಂತನ ಮುಂದೆ ಮಹಿಮರಾ ವೆಂದೆನಿಸೆ 

ಮಣಿದು ಓಲೈಸಲೆಂದೈ ತಂದೆವಿಂದು 


ಹಿರಿಯರಲ್ಲಿ ಹಿರಿಯ ತಾನೆಂದೆನಿಸಿ ಮೆರೆದಿರುವ 

ಗುರುವರನ ಸೇವಿಸಲು ಬಂದಿರುವೆವಿಂದು. 
ಕಿರಿಯರಲ್ಲಿ ಹಿರಿಯತನದರಿವನೊಡಮೂಡಿಸುವ 

ಪರಮ ನಾರಾಧನೆಗೆ ನೆರೆದಿರುವೆವಿಂದು. 


ನುಡಿದಂತೆ ನಡೆಯುವೀ ಅಕಳಂಕ ಮೂರುತಿಯ 

* ಅಡಿಗೆರಗಿ ನೇಮವನು ಪಡೆಯಲೆಂದು 
ಲೋಕಸೇವೆಯ ಭರದೆ ತನ್ನ ಸುಖವನ್ನು ತೊರೆದ 

ಯೋಗಿವರನಡಿಗಳಲಿ ನಮಿಸಲೆಂದು 


ಪ್ರೇಮ ಮಂದಾಕಿನಿಯ ದಿವ್ಯ ನದಿಯುದಕದಲಿ 

ಮಿಂದವನ ಮುಂದೆ ನಾವಿಂದು ನಿಂದು 
ಪ್ರೇಮ ಪೂರಿತರಾಗಿ ಸಕಲ ಜೀವಂಗಳನು 

ಪ್ರೇಮದಿಂ ನೊಂದು ಬಗೆಗೆ ಸಂದು. 


ರಾಜರಾಜೇಶ್ವರಿಗೆ 
ಓ ಮಹಾಶ್ರೀಮಾತೆ !.ಓ ಅಮೃತ ಸಹಜಾತೆ | 

ಕ್ಷೀರಸಾಗರ ತನಯೆ ಪುರುಷೋತ್ತಮ ಪ್ರಿಯೆ 

ರಾಜರಾಜೇಶ್ವರಿಯ ರಾಜೀವಲೋಚನೆಯೆ 
ಭಕ್ತ ಜನ ಸಂಪ್ರೀತೆ ಭುವನೈಕ ಸಂತ್ರಾತೆ 

ರಮಣೀಯ ಗುಣನಿಲಯ ರಮೆಯ ಓ ಇಂದಿರೆಯ 

ಸರಸಿಜಾಲಯ ಸದಯೇ ಸರಸೀರುಹಾನನೆಯೆ ! 
ನಿನ್ನ ಪದ ಪಂಕಜಶ್ರೀಯನಾರಾಧಿಸುವೆ. 
ನಿನ್ನ ಸಂಸೇವಿಸುವೆ ನಿನ್ನ ನೆ ಉಪಾಸಿಸುವೆ. 

ಕ್ಷುಧೆಯಂ ಪಿಪಾಸೆಯಂ ಜೈಷ್ಠೆ ಯನಲಕ್ಷ್ಮಿಯಂ 
ಅಶುಚಿಯನಮಂಗಲಮನಾಲಸ್ಯ ಮಂ ಮೇಣ 
ನಾರೋಗ್ಯನಂ ಮತ್ತೆ ದಾರಿದ್ರಮಂ ಮಾಣ 
* ದಿಂ ತೀ ಅನಿಷ್ಟ ಶತಮಂ ನೀಗಿ ಶಾಂತಿಯಂ 
ತುಷ್ಟಿ ಯಂ ಪುಷ್ಟಿ ಯ ಆಯುರಾರೋಗ್ಯಮಂ 
ಈಯೆಂದು ಬೇಡುವೆ ಮತ್ತೆ ಐಶ್ವರ್ಯಮಂ. 


ವಿಶ್ವಮಾಯೆ 


ಕಳೆಗುಂದಿ ಬಯಲಾದ ತಿಳಿ ಬಾನಿನಂಗಳ ವು 

ತುಂಬುವುದು ತುಳುಕುವುದು ತಿಂಗಳುದಿಸೆ. 
ಮನದಲಿ ಕೊರಗುತಿಹ ನೀರವ ನಿಸರ್ಗದಲಿ 

ಗಾನವಾವರಿಸುವುದು ತೇನೆಯುಲಿಯೆ . 
ಕಡಿದಾದ ಬೆಟ್ಟವನ್ನು ಹತ್ತಿ ಮೈ ಬೆವರಿಳಿಯೆ 
ಈ ಮನ ಮಾರುವೋಗುವುದು ಗಾಳಿ ಸುಳಿಯೆ . 
ಮೋಡ ದಟ್ಟಿಸಿರುವ ಮಳೆಯ ದುರ್ದಿನಗಳಲಿ 

ಕಾಣುವುದು ವಿಂಚು ಹೊಳೆಯೆ . 
ಜೀವನೋಲ್ಲಾಸವನು ಚಣಚಣಕೆ ತುಂಬಲೆನೆ 
- ನಿಧಿ ಗೈದ ಮಾಟವಿದು ವಿಶ್ವ ಮಾಯೆ . 


ನಿನ್ನ ನನ್ನ ಆನಂದ 
ಮುಂಗಾರ ಮಳೆ ಸುರಿಸಿ ಭೋರೆನುವ ತೊರೆ ಹರಿಸಿ 

ಮರಳ ಮನೆಗಳ ಕೊಚ್ಚು ವಾನಂದ ನಿನಗಿರಲಿ. 
ಮಳೆ ನಿಂತಿ ತಂದಾನು ಭ್ರಮಿಸಿ ಮರಳಲಿ ಮತ್ತೆ 

ಮನೆ ಕಟ್ಟುವಾನಂದವಿರಲಿ ನನಗೆ 


ಮಧುಮಾಸ ಬಂದಿತೆನೆ ನರುಗಂಪು ಸೂಸಿತೆನೆ . 
ಈ ಚೆಲುವು ಹೂಗಳ ಬಿರಿಸುವಾನಂದ ನಿನಗಿರಲಿ. 
ಅರಳಿದರಳನು ಕೊಂಡು ಪರಿಮಳವ ಸವಿದುಂಡು 

ತುಟಿಗೊತ್ತು ನಾನಂದವಿರಲಿ ನನಗೆ, 


ಬೆಳುದಿಂಗಳಿರುಳಿನಲಿ ಹಾಲು ಹೊಳೆಯನು ಹರಿಸಿ 

ಜಗವ ಧನಳಿಸುವಂದದಾನಂದ ನಿನಗಿರಲಿ. 
ಆ ಹಾಲುಗಡಲಿನಲಿ ಮುಳುಗಿ ಮೈ ಮನ ಕರಗಿ 
- ಸೊಗವ ಸವಿವಾನಂದವಿರಲಿ ನನಗೆ. 


ವಿವಿಧ ಸೃಷ್ಟಿಯ ಸೃಜಿಸಿ ವಿವಿಧ ರೂಪದೊಳಿರಿಸಿ 

ಮನವ ಸೆಳೆದೆಳೆಯುತಿರುವಾನಂದ ನಿನಗಿರಲಿ. 
ವಿವಿಧ ದೃಷ್ಟಿ ಯೊಳಾನು ವಿವಿಧ ನಿಲವಿನೊಳ ದನು 

ನೋಡಿ ನಲಿವಾನಂದವಿರಲಿ ನನಗೆ. 


ಬೇಡಿಕೆ 


ರಭಸದುದ್ವೇಗದಲಿ ಜಗದ ಕಣ್ಣನು ಸೆಳೆವ | 

- ದಭೆದ ಭಯವೋಲೆನ್ನ ಬಗೆ ಹಾರದಿರಲಿ. 
ಕಿರುವಳ್ಳವೊಂದರಲಿ ಮಡುವಾಗಿ ನಿಂದಿರುವ 

ತಿಳಿನೀರಿನಂದದಲಿ ನನ್ನ ಮನವಿರಲಿ. 


ಶರ್ತವರ್ತಿ ತೇಜದಿಂದುರಿವ ವಿದ್ಯುದ್ದೀಪ 

ದಸಮಾನ ಕಾಂತಿವೊಲು ಬಗೆಯುರಿಯದಿರಲಿ. 
ಅಲ್ವಾಲ್ಪ ಭಾಸದಲಿ ಬೆಳಗಿ ಮರೆಯಾಗುತಿಹ 

ಮಿಣಕು ಹುಳುಗಳ ವೋಲುಬಗೆ ಹೊಳೆಯುತಿರಲಿ. 


ಹತ್ತು ಸಾವಿರ ಮಂದಿ ನೆರೆವ ಸಂತೆಯ ಮುಂದೆ 

* ಬಿತ್ತರಿಸ ಕಾರ್ಯವೆನಗಿನಿಸಿಲ್ಲದಿರಲಿ, 
ಎಲ್ಲ ಲೌಕಿಕವುಳಿದು ಏಕಾಂತದಲಿ ಕುಳಿತು 

ಹೊತ್ತಗೆಯನೋದುತಿಹ ಸೌಖ್ಯವೆನಗಿರಲಿ. 


ಕರೆ 


ಎರಗದಿರು ಸಿಡಿಲಂತೆ ಸುಳಿಯದಿರು' ಮಿಂಚಂತೆ 

ಮುರಿದು ನೆಲಕೆಸೆಯದಿರು ಬಿರುಗಾಳಿಯಂತೆ. 
ಇರುಳಿನಲಿ ಸುಳಿದು ಬಹ ನೆರಳಿನಂದದಿ ಕವಿದು 

ಮೆಲು ನಡೆಯಿನಡಿಯಿಟ್ಟು ಕದ್ದು ಬಾ ಸಾವೆ. 


ತೈ ಲವಿಂಗಿದ ದೀಪದಂತೆ ಮಸು ಮಸುಕಾಗಿ 

ತನಗೆ ತಾನೇ ನಂದಿ ಬೆಳಕಳಿಯುವುದು 
ಊರ ಉರಿಗೆಂತಂತೆ ಕೋಲಾಹಲಂ ಗೈದು 

- ರಾಚುವರೆ ತಣ್ಣೀರ ಮೊಗೆಮೊಗೆದು ತಂದು. 


ಚಿದ ಕುಸುಮದಂತೆ ಜೀವನವಿಂದು 
- ತನಗೆ ತಾನೇ ಬಾಡಿ ಕೆಳಗುರುಳುವುದು 
ಪೇರಾಲಕೆಂತಂತೆ ಪೆರ್ಗೊಡಲಿಗಳ ತಂದು 

ಕಡಿವೊಂದು ಸನಾ ಹವೇತಕೆ ತಂದೆ. 


ಬಿರುನುಡಿಯನಾಡದಿರು ಬಿರುನೋಟವೆಸೆಯದಿರು 

ಕಣ್ಣ ಸನ್ನೆ ಯ ಮಾಡು ಪಿಸುಮಾತನಾಡು. 
ನೋಡಿದೊಡನೆಯೆ ಬರುವೆ ನುಡಿಸಿದೊಡನೈ ತರುವೆ 

ತಡಮಾಡೆನರ ಘಳಿಗೆ ನಿನ್ನೊ ಡನೆ ತೆರಳೆ. 


ಕುದಿವೆದೆಗೆ ತಣುಪಿತ್ತು ಮನಕೆ ಶಾಂತಿಯನಿತ್ತು 

ಜಗದ ಜಂಜಡಗಳಿಗೆ ಬೆಂಗೋಲನೆ 
ನೂರಾರುಕೋಟಲೆಗಳುರಿಯ ದಾವಾನಲಕೆ 

ಶೀತಳ ಸುಧೋದಕವನೆರೆಯೆ ಬಾ ಸಾನೆ. 


ಹಳೆಯ ಸೆರೆ ಹರಿದು ಹೊಸ ಬಂಧವೈ ತರುವಂದು 

ಹಳೆಯ ಮುಕ್ತಿಯ ಅರಕೆ ಪೂರೈಸುವುದು 
ಹಳೆಬೆಳಕು ನಂದಿ ಹೊಸ ಬೆಳಕು ಬಳಿ ಬರುವುದು 

ನಿನ್ನೊಡನೆ ಬರದಿಹೆನೆ ಹೇ ಮುಕ್ತಿ ಬಂಧು 


ಭರವಸೆ 


ಭೀಕರದ ಕತ್ತಲೆಯ ತುಮುಲರೋದನದುಲಿಯ 

ಮೀರಿ ಮೇಲೇಳುವುದು ಉಷೆಯ ಗಾನ. 
ಕುಳಿರ ಮಾಗಿಯ ದಿನದ ಕೊರೆವ ಮಂಜಿನ ತೆರೆಯ 

ತೂರಿ ಮುಂಬರಿಯುವುದು ಅರುಣ ಕಿರಣ. 
ಪಾಚಿ ತುಂಬಿದಕೊಳಕು ಕೆರೆಯ ನೀರಿನ ಮೇಲೆ 
- ಕಣ್ಣೆರೆಯಲಣಿ ಗೈ ವುದಲ್ಲಿ ಕಮಲ. 
ಬೆಟ್ಟ ಕಣಿವೆಯ ಕಳೆದು ಗುಡ್ಡಗಾಡನು ಹಾದು 
- ಕಡೆಗೆ ಹೊಳೆಸೇರುವುದು ಹಿರಿಯ ಕಡಲ. 
ಆವ ಮಾಯೆಗೆ ಸಿಲುಕಿ ನೊಂದು ನರಳಿದರೇನು 

ಜೀವ ಸೇರುವುದಂತೆ ಪರಮನಡಿಯ . 


6 


ಗಗನ ಚುಕ್ಕಿ 
ಸಂಜೆಗೆಂಪಿನೋಕುಳಿಯಲಿ 

ರವಿಯು ಮುಳುಗಿರೆ 
ಬೈ ಗುಗತ್ತಲಿಳಿದು ತಿರೆಯ 

ಕವಿಯ ಬಂದಿರೆ 
ಗಗನದಂಗಳದಲಿ ಚುಕ್ಕಿ 

ದೀಪ ಹಚ್ಚಿ ತು . 
ಮಿನುಮಿನುಗುತೆ ಕಾಂತಿದೆರೆ 

- ಬೆಳಕು ಹೆಚ್ಚಿತು. 
- ವಿಶ್ವವ್ಯಾಪಿ ತನದ ಮುಂದೆ 

ತನ್ನ ದೀಪವೆ ! 
ತನ್ನ ದೀಪವೊಂದರಿಂದೆ 

ಕತ್ತಲಳಿವುದೆ ! 
ಎನುವ ಶಂಕೆ ಚುಕ್ಕಿಗೇಕೆ 

- ಏಕೆ ಹೆದರಿಕೆ ? 
ಬೆಳಗಲೆಂದೆ ಹುಟ್ಟಿ ದಂದು 

ಬೆಳಗದಿರುವುದೆ ? 
ಕೋಟಿ ಚುಕ್ಕಿಗಳಲಿ ತನ್ನ 

ದೊಂದು ಬೆಳಕಿಗೆ 
ಗಗನ ಚುಕ್ಕಿ ತಾನೆ ಧನ್ಯ . 

- ಛಂದು ಬೆಳಗದೆ ! 
ಲೋಕವದನು ನೋಡುತೇ 

ನುಸೇಕ್ಷೆಗೈ ವುದೆ ! 
ಚುಕ್ಕಿ ಅದರ ಮೆಚ್ಚಿ ಗೇನ 

ಪೇಕ್ಷೆಗೈ ವುದೆ ! 


- 


ರಾಗಿಣಿ 
ಕೆಲವು ಅಭಿಪ್ರಾಯಗಳು 


ನೀನೂದುತಿ ರುವ ಈ ಸುಳಿದಳಿರೆಲೆಯ ಪೀಪಿ, 
ಓ ಮಲೆಯಣುಗದಮ್ಮು , ನೆಚ್ಚೆನಗೆ ; ನಿನಗಾಗಿ 
ಮೇಣಾ ಮಲೆಯ ನೆನಹಿಗಾಗಿ , 


ಸಂಗಿಯಾಗಲಿ ನಿನ್ನ ಪೀಪಿ ಕಾಜಾಣ, ಗಿಳಿ, 
ಕಾಮಳ್ಳಿ, ತೇನೆ, ಕೋಗಿಲೆ, ಹೊರಸು, ಪಿಕಳಾರ 
ಮೊದಲಪ್ಪ ಹೆಸರಾಂತ ಮತ್ತೆ ಪೆಸರರಿಯದಿಹ 
ಮಲೆಕ್ಕಿಗಳಿಗೆ ವೇದಿಕೆಯಕ್ಕೆ ನಿನ್ನು ಲಿಯ 
ಕಲ್ಪನಾಸುಂದರಿಯ ಲಲಿತಲಾಸ್ಯದ ಲಯಕೆ 
ತುಂಗ ಭದ್ರಾ ಸಂಗಿ ನಿತ್ಯ ಸುಂದರ ನಿಬಿಡ 
ವರ್ಣಾರ್ಣವಾರಣ್ಯ ಮಯ ರುಂದ್ರ ಸಹ್ಯಾದ್ರಿ : 
ಯಾರು ಸುಖಿಸಲಿ, ಬಿಡಲಿ ; ಎದೆಯ ಹಿಗ್ಗಿ ಗೆ ಕೊರಳ 
ಉಲಿಯ ಹೆಗ್ಗುರುತಾಗಿ ಬುಗ್ಗೆ ಚಿಮ್ಮಲಿ ಇಂಚರಂ ! 

- - ಕೆ . ವಿ. ಪುಟ್ಟಪ್ಪ 
( ಮುನ್ನುಡಿಯಿಂದ) 


* Ragini ' is a collection , the author's first , 
of some thirty pieces and reflects the delight of a 
young mind in the world of sensuousbeauty stretching 
all about him . Bird , flower, wind , water, love and 
moonlight charm him ; and some fine moments and 
pictures are captured in song and verse .... 

--- The Hindu 


- ಭಾವ - ಅನುಭವಗಳ ಅನುಭಾವದಿಂದುಂಟಾದ ರಸದೊರತೆಯ ಬಗ್ಗೆ 
* ರಾಗಿಣಿ ” 

- ಪ್ರಬುದ್ಧ ಕರ್ಣಾಟಕ 
ಇವರ ಒಳ್ಳೆಯ ಭಾವಗೀತೆಗಳಲ್ಲಿ ಕಾಣುತ್ತಿರುವ ಅನ್ನೊ ರೂಪಕ 
ಗಳ ವಿಲಾಸವು ಔಚಿತ್ಯಪೂರ್ಣವಾದುದಾಗಿದೆ. ಶಬ್ದದ ನಾದ-ನೃತ್ಯಗಳೂ 
ಸೊಗಸಾಗಿವೆ . ನಿಡುಗವಿತೆಗಳಾದ ' ದೇವರಾಯನ ದುರ್ಗ ' : ವಿಜಯನಗರದ 
ಗಿಣಿ ” ಎಂಬುವುಗಳಲ್ಲಿ ದೇಶಾಭಿಮಾನಮೂಲಕವಾದ ಉತ್ಸಾಹ- ಕರುಣೆ 
ಗಳು ಮೊಗದೋರುತ್ತಲಿದ್ದರೆ ( ಕಾಜಾಣ ' ಎಂಬುದರಲ್ಲಿ ಮಲೆನಾಡಿನ 
ಸೌಂದರ್ಯ ದರ್ಶನದ ಉತ್ಕಟತೆ ತಲೆಯಿಕ್ಕುತ್ತಿದೆ. 

- ಜಯಂತಿ 
ಕೊನೆಯಲ್ಲಿ ಬರುವ ಕಥನ ಕವಿತೆಗಳಲ್ಲಿ ( ಮಾಚಯ್ಯ ' ಒಂದು 
ಉತ್ತಮ ಕವಿತೆ. ಇದೊಂದು ಅನುವಾದವಾದರೂ ಸ್ವತಂತ್ರ ಕವಿತೆಯ 
ತೇಜಸ್ಸು ಓಜಸ್ಸುಗಳಿವೆ. ಮೂಲದ ಒಲವು ನಲಿವುಗಳು ನೋವುಕಾವುಗಳು 
ಅಚ್ಚಳಿಯದೆ ಇಲ್ಲಿ ಮೂಡಿನಿಂತಿವೆ. 

– ಜನ ಕರ್ಣಾಟಕ 


ಜಹನಾರ 

ಕೆಲವು ಅಭಿಪ್ರಾಯಗಳು 
ಈ ಕವಿತೆಯಲ್ಲಿಯ ಕಲ್ಪನಾಶಕ್ತಿ ಮೆಚ್ಚುವಂಥದು, ಅಗಾಗ ಅದು 
ಮೇಲ್ಮಟ್ಟಕ್ಕೆ ಏರುವುದು . ಅನೇಕ ಕಡೆಗೆ ಅದು ಒಂದು ಚಿಕ್ಕ ಇಲ್ಲವೆ ದೊಡ್ಡ 
ಉಪಮೆಯಾಗಿದ್ದರೆ ಒಮ್ಮೊಮ್ಮೆ ಉಪಮಾವಳಿಯಾಗಿ ರೂಪಕವಾಗಿ ಹಬ್ಬಿದೆ. 
ವರ್ಣನೆಗಳಲ್ಲಿ ಸೃಷ್ಟಿ ನಿರೀಕ್ಷಣೆಯ ನೋಟವಿದೆ, ಸೌಂದರ್ಯಮುಗ್ಗ ವಾದ 
ಕವಿಹೃದಯವಿದೆ, ಬಿಡಿ ಬಿಡಿಸಿ ಬಣ್ಣಿಸುವ ಕೈವಾಡವಿದೆ. ಸರಳ ರಗಳೆಯ 
ರೂಪವು ಕವಿಯ ಸಾವಧಾನದ ಅಭಿವ್ಯಕ್ತಿಗೆ ಎಲ್ಲ ಅವಕಾಶವನ್ನು ಕಲ್ಪಿಸಿ 
ಕೊಟ್ಟಿದೆ. ರಚನೆಯ ದೃಷ್ಟಿಯಿಂದ ನೋಡಿದರೆ ಶ್ರೀನಿವಾಸರ ಸರಳ 
ಸುಂದರಶೈಲಿಯ ಪುಟ್ಟಪ್ಪನವರ ಪ್ರೌಢರಮ್ಯ ರೀತಿಯ ಈ ಕೃತಿಯಲ್ಲಿ 
ಒಂದಾಗಿವೆ. 

– ರಂ . ಶ್ರೀ . ಮುಗಳಿ ( ಮುನ್ನುಡಿಯಿಂದ) 


( ಜಹನಾರ ” ಒಂದು ಕಥನ ಕವನ, ಇತಿಹಾಸದಲ್ಲಿ ಸುಳಿದುಹೋದ 
- ಒಂದು ಹೆಣ್ಣಿನ ಕತೆ ಇದರ ವಸ್ತು . ಇಲ್ಲಿ ಕಾಣುವುದು ಕಾವ್ಯದ ಕುಲುಮೆ 
- ಯಲ್ಲಿ ಪುಟಗೊಂಡು ಆ ಹೆಣ್ಣು ಮರುಮೈ ತಳೆದು ನಿಲ್ಲುವ ರೀತಿ; ಆ 
ಬಾಳಿನ ಏಳು ಬೀಳುಗಳ ಬಿಡಿಬಿಡಿಯಾದ, ಬಣ್ಣ ಬಣ್ಣವಾದ, ರಾಗೋಜ್ವಲ 
ವಾದ ರೂಪಣ : ಶ್ರೀ ಪರಮೇಶ್ವರ ಭಟ್ಟರ ಕಳಿತಿರುವ ಕಲ್ಪನೆ, ನಯವಾದ 
ನುಡಿಕಟ್ಟು ; ಕೌಶಲದ ಕೈವಾಡ. 

– ಕನ್ನಡನುಡಿ 
ಮೇಘದೂತ 

ಕೆಲವು ಅಭಿಪ್ರಾಯಗಳು 
ಶ್ರೀ ಪರಮೇಶ್ವರಭಟ್ಟರ ಮೇಘದೂತವುಮೂಲಕಾವ್ಯದ ಭಾಷಾಂತರ. 
ಕವಿ ಕಾಳಿದಾಸನನ್ನು ಕನ್ನಡ ಜನಕ್ಕೆ ಪರಿಚಯ ಮಾಡಿಕೊಡುವ ಅವರ 
ಧೈಯ ಅವರ ಕೃತಿಯಿಂದ ಸಾಧಿಸಿದೆ. ಇದು ಕನ್ನಡದಲ್ಲಿಯ ಒಂದು 
- ಉತ್ತಮ ಕೃತಿ. 

- ಕರ್ಮವೀರ 


- ಮಲ ಗ್ರಂಥದಲ್ಲಿನಂತೆಯೇ ಇಲ್ಲ - ಪೂರ್ವಮೇಘ-ಉತ್ತರಮೇಘ? 
ಎಂಬೆರಡು ಭಾಗಗಳಿದ್ದು ಕ್ರಮವಾಗಿ ೬೭ ಮತ್ತು ೫೫ ರಗಳೆಯ ಅಷ್ಟ 
ಪದಿಗಳಲ್ಲಿ, ಭಾವಗ ರ್ಭಿತ ಸದಸರಣಿಯಲ್ಲಿ, ಮಹಾ ಕವಿಯ ಮೇಘ ಸಂದೇಶ 
ಕಾವ್ಯದ ಕಥಾವಸ್ತುವು ಸುಲಲಿತವಾಗಿ ನಿರೂಪಿಸಲಾಗಿದೆ. 

- ಸುಬೋಧ 


- X 


资兴兴兴兴没没没没没没没没没没没没没没没没没没没没没没没没没没没没 


ಶ್ರೀ ಪರಮೇಶ್ವರ ಭಟ್ಟರ ಇತರ ಕೃತಿಗಳು 


0 


0 


0 


ರಾಗಿಣಿ ( ಕವನ ಸಂಗ್ರಹ) 

0 - ೮ - ೧ 
ಜಹನಾರ ( ಕಥನ ಕವನ) .... - ೧೦ - ೦ 
ಮೇಘದೂತ ( ಖಂಡ ಕಾವ್ಯ ) 

೧ - ೧೦ - ೦ 
ಅಕ್ಕಮಹಾದೇವಿ 
( ಜೀವನ ಚರಿತ್ರೆ ಮತ್ತು ವಚನ ವಿಮರ್ಶೆ ) ೨ - ೩ - ೦ 

ಈ ಎಲ್ಲ ಕೃತಿಗಳೂ 
ಮಿತ್ರ ಮತ್ತು ಕಂಪೆನಿ, -,- ಪುಸ್ತಕ ವ್ಯಾಪಾರಿಗಳು , 

ಲ್ಯಾನ್ಸ್ಡೌನ್ ಬಿಲ್ಲಿಂಗ್ಸ್ ಮೈಸೂರು, 
ಸಾಹಿತ್ಯ ಮಂದಿರ, ಮೈಸೂರು, ಕರ್ಣಾಟಕ ಸಂಘ , ಶಿವಮೊಗ್ಗ, 

ಇವರಲ್ಲಿ ದೊರೆಯುತ್ತವೆ. 
ಬರಲಿರುವ ಕೃತಿಗಳು 


ಋತುಸಂಹಾರ : ( ಕಾಳಿದಾಸನ ಕವಿಯ ಸಂಸ್ಕೃತ ಖಂಡಕಾವ್ಯದ 

ಕನ್ನಡ ಭಾಷಾಂತರ , ಸರಳವೂ ಸುಂದರವೂ ಆದ ಲಘು 

ಭಾವಗೀತೆಗಳ ಸಂಕಲನ . ) 
ಬಸವರಾಜಮಾರ್ಗ : ( ಮಹಾತ್ಮ ಬಸವೇಶ್ವರರ ಜೀವನ ವೃತ್ತಾಂತ, 

ಆಧ್ಯಾತ್ಮಿಕ ಚಿತ್ತವೃತ್ತಿ , ಉಪದೇಶ, ವಚನವಾಯ, 
ಮುಂತಾದ ವಿಷಯಗಳನ್ನು ಸುದೀರ್ಘವಾಗಿ ವಿವರಿಸಿ 

ಬರೆದ ಗ್ರಂಥ ) 
ಕವಿ -ಕಾವ್ಯ ವಿಚಾರ : ( ಸಾಹಿತ್ಯಕ್ಕೆ ಸಂಬಂಧಿಸಿದ ಹಲವು ನಿಬಂಧಗಳ 

ಸಂಗ್ರಹ.) . 


曾涉涉涉涉涉涉涉涉涉於勞冷冷冷冷冷冷冷冷冷冷冷冷冷冷冷 


